WPP-47/2009-201 1 





ಜೆ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ ಬೆಂಗಳೂರು, ಗುರುವಾರ, ಜನವರಿ ೧೨, ೨೦೧೨ (ಪುಷ್ಯ ೨೨, ಶಕ ವರ್ಷ ೧೯೩೩) ಸಂಚಿಕೆ ೨ 
ಭಾಗ-೩ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 





OFFICE OF THE COMMISSIONER OF EMPLOYMENT AND TRAINING, 


GOVERNMENT OF KARNATAKA, “KAUSHALYA BHAVAN”, NEAR DAIRY CIRCLE, 
BANNERGHATTA ROAD, BANGALORE-560 029. 


Notification No. DET/EMP/EMI/8(3)/CR-81/2011-12, dated: 17-10-2011. 


In exercise of the powers conferred by Section 6 of the Employment Exchanges (Compulsory Notification of Vacancies) 
Act, 1959, read with rule 7 of the Employment Exchanges (CNV) Rules, 1960 and in suppression of all previous Notifications 
issued in this behalf, |, Sri N.Manjunath Prasad, Commissioner of Employment and Training, Government of Karnataka, 
Bangalore, do hereby authorise the officers specified in column (2) of the table below to exercise the powers and rights detailed in 


Section 6 of the said Act in respect of the establishments situated in their respective jurisdictions as indicated in column (3) of the 









































table below:- 
TABLE 

i Name of the Officer. Jurisdiction. 

(1) (2) (3) 

1. Joint Director of Employment, | 
Directorate of Employment and Training, Bangalore. SENS SEIS HAMAR, 

2. Deputy Director of Employment, | ೫3. 
Directorate of Employment and Training, Bangalore. 

3. Deputy Director (R & S), ] pe 
Directorate of Employment and Training, Bangalore. 

4. Assistant Director (Administration), ನ 
Directorate of Employment and Training, Bangalore. 

5. Assistant Director (State Vocational Guidance), ಕ ಸ 
Directorate of Employment and Training, Bangalore. 

6. Employment Officers, Revenue Districtsof 
Directorate of Employment and Training, Bangalore. Bangalore Urban and Rural. 








(೧೨೯) 

































































೧೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 

(1) (2) (3) 

7. Assistant Director, 

State Special Employment Exchange for Entire State of Karnataka 
Scheduled Caste / Scheduled Tribe, Bangalore. 

8. Assistant Director, 

Special Employment Exchange for Entire State of Karnataka 
Physically Handicapped, Bangalore. 

9. Revenue Districts of 
Assistant Director, Bangalore Urban and Rural, Kolar, Tumkur, 
Sub Regional Employment Exchange, Bangalore. Chitradurga, Davanagere, Shimoga, 

Ramanagara, Chikkaballapura. 

10. Assistant Director / Deputy Chief, ತ್‌್‌ 

University Employment Information and Guidance Bureau, Hess sll 
| K Bangalore Urban and Rural. 
Bangalore University, Bangalore. 

11. Employment Officer, PS 

University Employment Information and Guidance Bureau, 40511610313 
Dharwad. 
Karnataka University, Dharwad. 

12. Assistant Director / Deputy Chief, Revenue District of 
University Employment Information and Guidance Bureau, Gulbarga. 
Gulbarga University, Gulbarga. 

13. Assistant Director / Deputy Chief, Revenue District of 
University Employment Information and Guidance Bureau, Dakshina Kannada. 
Mangalore University, Mangalore. 

14. Assistant Director / Deputy Chief, Revenue District of 
University Employment Information and Guidance Bureau, Mysore. 

Manasa Gangothri, Mysore 

15. Assistant Director / Deputy Chief, Revenue District of 
University Employment Information and Guidance Bureau, Shimoga. 
Kuvempu University, B.R.Project, Shankaraghatta, 

Shimoga District. 

16. Employment Officer, Revenue Districts of 
Professional & Executive Employment Exchange, Bangalore Bangalore Urban and Rural. 

17. Employment Officer, Revenue Districts of 
District Employment Exchange (Technical), Bangalore Bangalore Urban and Rural. 

18. Employment Officer, -do- 

District Employment Exchange (General), Bangalore 

19. Assistant Director, Revenue Districts of 
District Employment Exchange, Belgaum. Belgaum, North Kanara. 

20. Employment Officer, Revenue District of 
District Employment Exchange, Bagalkot. Bagalkot. 

21. Employment Officer, Revenue District of 
District Employment Exchange, Bellary. Bellary. 

22. Employment Officer, Revenue District of 
District Employment Exchange, Bidar. Bidar. 

23. Employment Officer, Revenue District of 
District Employment Exchange, Bijapur. Bijapur. 

24. Employment Officer, Revenue District of Chamarajanagar 
District Employment Exchange, Chamarajanagar. 

25. Employment Officer, Revenue District of Chickmagalur. 
District Employment Exchange, Chickmagalur. 

























































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೧೩೧ 
(1) (2) (3) 
26. Employment Officer, Revenue District of Chitradurga. 
District Employment Exchange, Chitradurga. 
27. Employment Officer, Revenue District of Chikkaballapura. 
District Employment Exchange, Chikkaballapura. 
28. Employment Officer, Revenue District of 
District Employment Exchange, Davanagere. Davanagere. 
29. Assistant Director, Revenue Districts of 
District Employment Exchange, Gulbarga. Gulbarga, Bidar, Raichur, Yadagiri, Bellary, 
Koppal. 
30. Employment Officer, Revenue District of 
District Employment Exchange, Gadag Gadag 
31. Employment Officer, Revenue District of 
District Employment Exchange, Hassan. Hassan. 
32. Employment Officer, Revenue District of 
District Employment Exchange, Haveri. Haveri 
33. Assistant Director, Revenue Districts of 
District Employment Exchange, Hubli. Dharwad, Haveri, Gadag, Bagalkot, Bijapur. 
34. Employment Officer, Revenue District of 
Project Employment Exchange, Karwar. North Kanara. 
35. Employment Officer, Revenue District of 
District Employment Exchange, Kolar. Kolar. 
36. Employment Officer, Revenue District of 
District Employment Exchange, Koppal. Koppal 
37. Employment Officer, Revenue District of 
District Employment Exchange, Mandya. Mandya. 
38. Employment Officer, Revenue District of 
District Employment Exchange, Mangalore. Dakshina Kannada. 
39. Employment Officer, Revenue District of 
District Employment Exchange, Madikeri. Kodagu. 
40. Assistant Director, Revenue Districts of 
District Employment Exchange, Mysore. Mysore, Mandya, Chamarajanagar, Kodagu, 
Hassan, South Kanara, Udupi, Chickmagalur. 
41. Employment Officer, Revenue District of 
District Employment Exchange, Raichur. Raichur. 
42. Employment Officer, Revenue District of 
District Employment Exchange, Ramanagara. Ramanagara. 
43. Employment Officer, Revenue District of 
District Employment Exchange, Shimoga. Shimoga. 
44. Employment Officer, Revenue District of 
District Employment Exchange, Tumkur. Tumkur. 
45. Employment Officer, Revenue District of 
District Employment Exchange, Udupi Udupi 
46. Employment Officer, Revenue District of 
District Employment Exchange, Yadagiri. Yadagiri. 

















P.R. 1161 


This notification which supercedes all the notifications issued earlier in this behalf, comes into force from the date of this 
publication in Karnataka Gazette. 


N.Manjunath Prasad, 
Commissioner, 
Employment & Training. 





೧೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 





KARNATAKA MEDICAL COUNCIL ELECTIONS - 2011 


Ref. No. KMC FR/NTC/2011, 01-09-2011. 


DECLARATION OF RESULTS FOR NON TEACHER'S CONSTITUENCY 3(2)(a) 
as per Karnataka Medical Registration Act, 34 of 1961 


The following SIX Candidates have been Elected to the Karnataka Medical Council as Members during its Election 


conducted on 31-08-2011 : 























Sl. No. NAME OF THE CANDIDATES NO. OF VOTES SECURED 
1. DR.VEERABHADRAIAH T.A. 1827 
2. DR.RAVINDRA H.N. 1467 
3. DR.BASAVARAJU 1419 
4. DR.MOHANDAS BHANDARY.K. 1309 
5. DR.NAGARAJ ANNEGOWDA 1304 
6. DR.KANCHI PRALHAD V. 1215 

















Registrar Cum Returning Officer. 


KARNATAKA MEDICAL COUNCIL ELECTIONS - 2011 
Ref. No. KMC FR/TC/2011, 01-09-2011. 
DECLARATION OF RESULTS FOR TEACHER’S CONSTITUENCY 3(2)(b) 
as per Karnataka Medical Registration Act, 34 of 1961 


The following FOUR Candidates have been Elected to the Karnataka Medical Council as Members during its Election 
conducted on 30-08-2011 : 
































Sl. No. NAME OF THE CANDIDATES NO. OF VOTES SECURED 
1. DR.UMA B.R. 636 
2. DR.H.VEERABHADRAPPA. 556 
3. DR.GUDUDUR AJAYKUMAR 542 
4. DR.PRABHAKARA G.N. 447 
PD 198 Registrar Cum Returning Officer. 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷ ಣಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರ ನ್ಯಾಯಾಲಯ. 
ಎಫ್‌.ಓ.ಸಿ ಸಂಖ್ಯೆ: 340/1989-90 ದಿನಾಂಕ: 25/01/1990 
ಸಂಖ್ಯೆ : ಎ1 ಅಅಪ್ರ714.340/89-90, ದಿನಾಂಕ : 16/12/2011. 


ಉಪಸ್ಲಿತರು ? ಶ್ರೀ ಕೆಬಿ. ಮಂಜುನಾಥ, ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಅರಣ್ಯ ಸಂಚಾರಿ ದಳ, ಬೆಂಗಳೂರು 
ಪಿರ್ಯಾದಿ ; ಸಹಾಯಕ ಅರಣ್ಯ ಸಂರಕ್ಷ! ಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು 


ಅರ್ಜಿದಾರರು:ಆರೋಪಿಗಳು ಇರುವುದಿಲ್ಲ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೧೩೩ 





ಪ್ರಕರಣದ ಮುಖ್ಯಾಂಶಗಳು ಕ 

ದಿನಾಂಕ:25-01-1990ರಂದು ಮೈಸೂರು ರಸ್ತೆ ಅರಣ್ಯ ತನಿಖಾ ಠಾಣೆಯಲ್ಲಿ ಅರಣ್ಯ ಸಂಚಾರಿ ದಳದ ಸಿಬ್ಬಂದಿಗಳು ತಪಾಸಣಾ 
ಕಾರ್ಯದಲ್ಲಿ ನಿರತರಾಗಿದ್ದಾಗ ಮೈಸೂರು ಕಡೆಯಿಂದ ಬೆಂಗಳೂರು ಕಡೆಗೆ ಬರುತ್ತಿದ್ದ ಲಾರಿ ಸಂಖ್ಯೆಸಿಎಎ-1581 ಅನ್ನು ತಡೆದು ನಿಲ್ಲಿಸಿ ಪರಿಶೀಲನೆ 
ಮಾಡಲಾಗಿ, ಸದರಿ ಲಾರಿಯು ಎ.ಬಿ.ಟಿ ಪಾರ್ಸೆಲ್‌ ಸೆರ್ವೀಸ್‌ ಕಂಪನಿಗೆ ಸೇರಿದ್ದಾಗಿದ್ದು, ಲಾರಿಯಲ್ಲಿದ್ದ ಪಾರ್ಸಲ್‌ ವಸ್ತುಗಳಲ್ಲಿ 06 ಬಾಕ್ಸ್‌ 
ಅಗರಭತ್ತಿಗಳು ಎಂದು ಬಿಲ್ಲಿನಲ್ಲಿ ನಮೂದಿಸಲಾಗಿರುತ್ತದೆ. ಈ ಬಗ್ಗೆ ಅನುಮಾನ ಬಂದು ಸದರಿ ಬಾಕ್ಸುಗಳನ್ನು ತೆಗೆದು ನೋಡಲಾಗಿ, 05 ಬಾಕ್ಸುಗಳಲ್ಲಿ 
ಶ್ರೀಗಂಧದ ತುಂಡು ಹಾಗೂ ಚಕ್ಕೆಗಳಿದ್ದು, ಇದರ ತೂಕ 121 ಕೆ.ಜಿ ಮತ್ತು 01 ಬಾಕ್ಸಿನಲ್ಲಿ ಶ್ರೀಗಂಧದ ಪುಡಿ ಇದ್ದು, ಇದರ ತೂಕ 30 ಕೆ.ಜಿ ಇರುವುದು 
ಕಂಡುಬಂದಿರುತ್ತದೆ. ಲಾರಿ ಚಾಲಕನನ್ನು ವಿಚಾರಿಸಲಾಗಿ, ಚನ್ನಪಟ್ಟಣದ ಎ.ಬಿ.ಟಿ ಕಂಪನಿಯಿಂದ ಪಾರ್ಸಲ್‌ಗಳನ್ನು ತುಂಬಿಕೊಂಡು ಬೆಂಗಳೂರು ಕಡೆಗೆ 
ಬರುತ್ತಿದ್ದಾಗ ಸಿಬ್ಬಂದಿಗಳು ಸದರಿ ಲಾರಿಯನ್ನು ತಪಾಸಣೆ ಮಾಡುವ ಸಮಯದಲ್ಲಿ ಶ್ರೀಗಂಧದ ಪೆಟ್ಟಿಗೆಗಳು ಇರುವುದು ತಿಳಿದುಬಂದಿದ್ದು, ಎ.ಬಿ.ಟಿ 
ಕಂಪನಿಯವರು ಸಾರ್ವಜನಿಕ ಪಾರ್ಸೆಲ್‌ಗಳನ್ನು ಭಾರತದಾದ್ಯಂತ ಸಾಗಾಣಿಕೆ ಕಾರ್ಯ ನಿರ್ವಹಿಸುತ್ತಿದ್ದು, ಸಾರ್ವಜನಿಕರು ಎ.ಬಿ.ಟಿ ಕಂಪನಿಗೆ ಕೊಟ್ಟ 
ಪಾರ್ಸೆಲ್‌ಗಳನ್ನು ಅವರು ತಿಳಿಸಿದ ವಿಳಾಸಕ್ಕೆ ಅವರು ಒದಗಿಸಿದ ದಾಖಲೆಗಳ ಪ್ರಕಾರ ಪಾರ್ಸೆಲ್‌ಗಳನ್ನು ತಲುಪಿಸಬೇಕಾಗಿದ್ದು, ಕಂಪನಿಯ ನಿಯಮದ 
ಪ್ರಕಾರ ಸಾಗಾಣಿಕೆಗಾಗಿ ಸಾರ್ವಜನಿಕರು ಕೊಡುವ ಪಾರ್ಸೆಲ್‌ಗಳನ್ನು ತೆಗೆದು ಪರಿಶೀಲಿಸುವುದಿಲ್ಲ ಎಂದು ತಿಳಿಸಿರುತ್ತಾರೆ. 

ಸೂಕ್ತ ರಹದಾರಿ ಇಲ್ಲದೇ ಶ್ರೀಗಂಧವನ್ನು ಸಾಗಣೆ ಮಾಡುವುದು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಪ್ರಕಾರ ಅಕ್ರಮವಾಗಿರುವುದರಿಂದ 
ಸದರಿ ವಾಹನ ಮತ್ತು ಶ್ರೀಗಂಧವನ್ನು ಮಹಜರ್‌ ಸಹಿತ ಸರ್ಕಾರದ ಪರ ಅಮಾನತ್ತುಪಡಿಸಿಕೊಂಡು ಅರಣ್ಯ ಅಪರಾಧ ಮೊಕದ್ದಮೆಯನ್ನು 
ದಾಖಲಿಸಿರುತ್ತಾರೆ ಮತ್ತು ಹೆಚ್ಚಿನ ತನಿಖೆಗಾಗಿ ಎ.ಬಿ.ಟಿ. ಕಂಪನಿಗೆ ಸೇರಿದ ವಾಹನ ಹಾಗೂ ಒಟ್ಟು 151 ಕೆ.ಜಿ ಶ್ರೀಗಂಧವನ್ನು ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಬೆಂಗಳೂರು ನಗರ ವಿಭಾಗ, ಬೆಂಗಳೂರು ರವರ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. ಜಪ್ತು ಮಾಡಲಾದ 
ಮುದ್ದೆಮಾಲನ್ನು ಸುರಕ್ಷತೆಗಾಗಿ ಅರಣ್ಯ ಸಂಚಾರಿ ದಳದ ದಾಸ್ತಾನು ಮಳಿಗೆಯಲ್ಲಿ ಇಡಲಾಗಿರುತ್ತದೆ. 

ಪ್ರಕರಣವನ್ನು ತನಿಖೆ ನಡೆಸಿದ ವಲಯ ಅರಣ್ಯಾಧಿಕಾರಿಗಳು ಯಾರೋ ಆಸಾಮಿಗಳು ಸುಳ್ಳು ವಿಳಾಸ ನೀಡಿ ಸದರಿ ಶ್ರೀಗಂಧವನ್ನು 
ಅಕ್ರಮವಾಗಿ ಸಾಗಾಣಿಕೆ ಮಾಡಲು ನೊಂದಾಯಿಸಿರುವುದರಿಂದ ಆರೋಪಿಗಳು ಪತ್ತೆಯಾಗಿರುವುದಿಲ್ಲ. ಆದ ಕಾರಣ, ಅಮಾನತ್ತುಪಡಿಸಿಕೊಂಡಿರುವ 151 
ಕೆ.ಜಿ ಶ್ರೀಗಂಧವನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಕ್ರಮ ಜರುಗಿಸುವಂತೆ ಕೋರಿರುತ್ತಾರೆ. ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 
ಬೆಂಗಳೂರು ನಗರ ವಿಭಾಗ, ಬೆಂಗಳೂರು ರವರ ನ್ಯಾಯಾಲಯದ ನಡವಳಿ ಆದೇಶ ಸಂಖ್ಯೆ:ಎ4.ಎಸ್‌ಓಸಿ.ಸಿಆರ್‌.340/89-90, ದಿನಾ೦ಂಕ:01-02- 
1990 ರಲ್ಲಿ 06 ಬಾಕ್ಸು ಶ್ರೀಗಂಧದ ತುಂಡು/ಚಕ್ಕೆ ಹಾಗೂ ಪುಡಿಗಳನ್ನು ಹೊರತುಪಡಿಸಿ ಎ.ಬಿ.ಟಿ ಪಾರ್ಸೆಲ್‌ ಸೆರ್ವೀಸ್‌ ಕಂಪನಿಗೆ ಸೇರಿದ ಲಾರಿ 


ಹಾಗೂ ಇತರೆ ಪಾರ್ಸೆಲ್‌ಗಳನ್ನು ಮಧ್ಯಂತರ ಬಿಡುಗಡೆ ಮಾಡಿರುತ್ತಾರೆ. 


ಸೂಕ್ತ ರಹದಾರಿ ಇಲ್ಲದೇ ಅಕ್ರಮವಾಗಿ ಶ್ರೀಗಂಧವನ್ನು ಸಾಗಣೆ ಮಾಡುವುದು ಕರ್ನಾಟಕ ಅರಣ್ಯ ಕಾಯ್ದೆಯ ಉಲ್ಲಂಘನೆಯಾಗಿದ್ದು. 
ಶ್ರೀಗಂಧವನ್ನು ಸಾಗಣೆ ಮಾಡುತ್ತಿದ್ದ ವಾಹನ ಸಂಖ್ಯೆ.ಸಿಎಎ-1581 ಎ.ಬಿ.ಟಿ ಪಾರ್ಸೆಲ್‌ ಕಂಪನಿಗೆ ಸೇರಿದ್ದು, ಪಾರ್ಸೆಲ್‌ಗಳನ್ನು ಸಾರ್ವಜನಿಕರಿಂದ 
ಪಡೆದು ತಲುಪಿಸುವ ಕಾರ್ಯ ನಿರ್ವಹಿಸಲಾಗುತ್ತದೆ. ಸುಳ್ಳು ವಿಳಾಸ ನೀಡಿ ಪಾರ್ಸೆಲ್‌ಗಳನ್ನು ನೊಂದಾಯಿಸಿರುವುದರಿಂದ ಎ.ಬಿ.ಟಿ.ಪಾರ್ಸೆಲ್‌ ಸಂಸ್ಥೆ 
ಅಕ್ರಮದಲ್ಲಿ ಭಾಗಿಯಾಗಿರುವುದಿಲ್ಲವೆಂಬ ಅಭಿಪ್ರಾಯವನ್ನು ಪಡಲಾಗಿದೆ. 


ಪ್ರಕರಣಕ್ಕೆ ಸಂಬಂಧಿಸಿದ ಶ್ರೀ.ರವಿಕುಮಾರ್‌, ಸಹಾಯಕ ಸರ್ಕಾರಿ ಅಭಿಯೋಜಕರು ದಿನಾಂಕ:16-09-2011ರಂದು ಅಧಿಕೃತ ಅಧಿಕಾರಿ 
ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆ೦ಗಳೂರು ರವರ ಸಮಕ್ಷಮ ವಾದವನ್ನು ದಾಖಲೆಗಳ ಸಹಿತ ಮಂಡಿಸಿರುತ್ತಾರೆ. 
ಸೂಕ್ತ ರಹದಾರಿ ಇಲ್ಲದೇ ಶ್ರೀಗಂಧದ ತುಂಡು, ಚಕ್ಕೆ ಹಾಗೂ ಪುಡಿಯನ್ನು ಸಾಗಣೆ ಮಾಡಿರುವುದು ಖಾತರಿಯಾಗಿರುತ್ತದೆ. ಕರ್ನಾಟಕ ಅರಣ್ಯ ಕಾಯ್ದೆ 
1963ರ ಸೆಕ್ಟನ್‌ 84 ರ ಅನ್ವಯ ಶ್ರೀಗಂಧವು ಸರ್ಕಾರದ ಸ್ವತ್ತಾಗಿದ್ದು, ಅದನ್ನು ಪಡೆಯಲು ಯಾರೂ ಸಹ ಮುಂದೆ ಬರದೇ ಇರುವ ಕಾರಣ, ಗೈರು 


ಹಾಜರಿರುವ ಸಾಕ್ಷಿಗಳ ಎಚಾರಣೆ ಅವಶ್ಯಕತೆ ಇಲ್ಲವೆಂದು ಸರ್ಕಾರಿ ವಕೀಲರು ವಾದವನ್ನು ಮಂಡಿಸಿರುತ್ತಾರೆ. 


ಪ್ರಕರಣದ ಬಗ್ಗೆ ಸರ್ಕಾರಿ ವಕೀಲರು ಮಂಡಿಸಿದ ವಾದ ಮತ್ತು ಹಾಜರುಪಡಿಸಿರುವ ದಾಖಲೆಗಳನ್ನು ಪರಿಶೀಲಿಸಲಾಯಿತು. ಪ್ರತಿವಾದಿಗಳು 
ಇಲ್ಲದಿರುವ ಕಾರಣ, ನನ್ನ ಎದುರಿನಲ್ಲಿ ಹಾಜರುಪಡಿಸಿರುವ ದಾಖಲೆಗಳ ಆದಾರದ ಮೇಲೆ ತೀರ್ಮಾನವನ್ನು ಕೈಗೊಳ್ಳಬೇಕಾಗಿರುತ್ತದೆ. ತೀರ್ಮಾನವನ್ನು 
ಕೈಗೊಳ್ಳಲು ಈ ಕೆಳಕಂಡ ಅಂಶಗಳನ್ನು ಪರಿಗಣಿಸಬೇಕಾಗಿದೆ. 


1. ವಾಹನ ಸಂಖ್ಯೆಸಿಎಎ-1581 ಕರ್ನಾಟಕ ಅರಣ್ಯ ಕಾಯ್ದೆ 1963 ಮತ್ತು ನಿಯಮ 1969 ಗಳ ಉಲ್ಲಂಘನೆ ಮಾಡಿ ಅಕ್ರಮವಾಗಿ ಶ್ರೀಗಂಧದ 
ಸಾಗಣೆಯಲ್ಲಿ ಒಳಗೊಂಡಿರುವುದೇ? 


2. ಸದರಿ ಪ್ರಕರಣದಲ್ಲಿ ವಾಹನ ಸಂಖ್ಯೆಸಿಎಎ-1581 ಅನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆಯೇ? 


೧೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 





3. ಮೇಲಿನ ಅಂಶಗಳಿಗೆ ಅನುಗುಣವಾಗಿ ಯಾವ ಆದೇಶ? 
ಮೇಲಿನ ಅಂಶಗಳಿಗೆ ನನ್ನ ಉತ್ತರ ಈ ಕೆಳಕಂಡಂತೆ ಇರುತ್ತದೆ. 

1. ಮೊದಲನೇ ಅಂಶಕ್ಕೆ ನನ್ನ ಉತ್ತರ ಇಲ್ಲ ಎಂಬುದಾಗಿರುತ್ತದೆ. 

2. ಎರಡನೇ ಅಂಶಕ್ಕೆ ನನ್ನ ಉತ್ತರ ಇಲ್ಲ ಎಂಬುದಾಗಿರುತ್ತದೆ. 

3. ಅಂತಿಮ ಆದೇಶವನ್ನು ಈ ಕೆಳಕಂಡ ಕಾರಣಗಳಿಗೆ ನೀಡಲಾಗಿದೆ. 


ವಾಹನ ಸಂಖ್ಯೆ:ಸಿಎಎ-1581 ಎ.ಬಿ.ಟಿ ಪಾರ್ಸೆಲ್‌ ಕಂಪನಿಗೆ ಸೇರಿದ್ದು, ಪಾರ್ಸೆಲ್‌ಗಳನ್ನು ಸಾರ್ವಜನಿಕರಿಂದ ಪಡೆದು ತಲುಪಿಸುವ ಕಾರ್ಯ 
ನಿರ್ವಹಿಸಲಾಗುತ್ತದೆ. ಸುಳ್ಳು ವಿಳಾಸ ನೀಡಿ ಪಾರ್ಸೆಲ್‌ಗಳನ್ನು ನೊಂದಾಯಿಸಿರುವುದರಿಂದ ಎ.ಬಿ.ಟಿ.ಪಾರ್ಸೆಲ್‌ ಸಂಸ್ಥೆ ಅಕ್ರಮದಲ್ಲಿ 
ಭಾಗಿಯಾಗಿರುವುದಿಲ್ಲವೆಂಬ ಅಭಿಪ್ರಾಯವನ್ನು ಪಡಲಾಗಿದೆ. 


ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಟನ್‌ 71ಎ ಮೇರೆಗೆ ರಾಜ್ಯ ಸರ್ಕಾರ ಸ್ವತ್ತಾದ ಶ್ರೀಗಂಧಕ್ಕೆ ಸಂಬಂಧಪಟ್ಟ ಅರಣ್ಯ ಮೊಕದ್ದಮೆಯಲ್ಲಿ 
ಒಳಗೊಂಡ ವಾಹನವನ್ನು ಅಧಿಕೃತ ಅಧಿಕಾರಿಯ ಮುಂದೆ ಹಾಜರುಪಡಿಸಿರುವುದರಿಂದ ಅಂತಹ ವಾಹನವನ್ನು ಮತ್ತು ಸರ್ಕಾರದ ಸ್ವತ್ತನ್ನು ಸರ್ಕಾರದ 
ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಅವಕಾಶವಿರುತ್ತದೆ. ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಬೆಂಗಳೂರು ನಗರ ವಿಭಾಗ, ಬೆಂಗಳೂರು ರವರ 
ನ್ಯಾಯಾಲಯದ ನಡವಳಿ ಆದೇಶ ಸಂಖ್ಯೆ:ಎ4.ಎಸ್‌ಓಸಿ. ಸಿಆರ್‌.340/89-90, ದಿನಾ೦ಕ:01-02-1990ರಲ್ಲಿ ಮೊಕದ್ದಮೆಯಲ್ಲಿ ಅಮಾನತ್ತುಪಡಿಸಿಕೊಂಡ 
06 ಬಾಕ್ಸು ಶ್ರೀಗಂಧದ ತುಂಡು/ಚಕ್ಕೆ ಹಾಗೂ ಪುಡಿಗಳನ್ನು ಹೊರತುಪಡಿಸಿ ಎ.ಬಿ.ಟಿ ಪಾರ್ಸೆಲ್‌ ಸೆರ್ವೀಸ್‌ ಕಂಪನಿಗೆ ಸೇರಿದ ಲಾರಿ ಸಂಖ್ಯೆಸಿಎಎ- 


1581 ಹಾಗೂ ಇತರೆ ಪಾರ್ಸೆಲ್‌ಗಳನ್ನು ಮಧ್ಯಂತರ ಬಿಡುಗಡೆ ಮಾಡಿರುತ್ತಾರೆ. 


ಸದರಿ ಪ್ರಕರಣದಲ್ಲಿ ಎ.ಬಿ.ಟಿ ಪಾರ್ಸೆಲ್‌ ಸಂಸ್ಥೆಗೆ ಸೇರಿದ ಲಾರಿ ಸಂಖ್ಯೆಸಿಎಎ-1581 ಅರಣ್ಯ ಅಪರಾಧದಲ್ಲಿ ಒಳಗೊಂಡಿರುವುದನ್ನು 
ಪೂರ್ಣವಾಗಿ ಸಾಬೀತು ಪಡಿಸಲು ಅವಶ್ಯವಿರುವ ದಾಖಲೆಗಳನ್ನು ವಿಚಾರಣೆಗೆ ಹಾಜರುಪಡಿಸದೇ ಇರುವುದರಿಂದ ಸದರಿ ವಾಹನವನ್ನು ಸರ್ಕಾರದ 
ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿರುವುದಿಲ್ಲ. 


ಆದೇಶ 


ನಾನು ಕೆ.ಬಿ.ಮ೦ಜುನಾಥ, ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು ಕರ್ನಾಟಕ 
ಅರಣ್ಯ ಕಾಯ್ದೆ 1963ರ ಸೆಕ್ಷನ್‌ 7ಎ ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚೆಲಾಯಿಸಿ ಅರಣ್ಯ ಅಪರಾಧ ಮೊಕದ್ದಮೆ ಸಂಖ್ಯೆ:340/1989-90ರಲ್ಲಿ 
ಅಮಾನತ್ತುಪಡಿಸಿಕೊಂಡಿರುವ 151 ಕೆ.ಜಿ ಶ್ರೀಗಂಧದ ತುಂಡು, ಚಕ್ಕೆ ಮತ್ತು ಪುಡಿಯನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಈ ಮೂಲಕ 
ಆದೇಶಿಸುತ್ತೇನೆ. ಸದರಿ ಮೊಕದ್ದಮೆಯಲ್ಲಿ ಅಮಾನತ್ತುಪಡಿಸಿಕೊಂಡ ಲಾರಿ ಸಂಖ್ಯೆ:ಸಿಎಎ-1581 ವಾಹನವನ್ನು ಮಧ್ಯಂತರ ಆದೇಶದ ಮೂಲಕ 
ಬಿಡುಗಡೆಗೊಂಡಿರುವ ಆದೇಶವನ್ನು ಸ್ಥಿರೀಕರಿಸಿ ಖಾಯಂ ಬಿಡುಗಡೆಗೊಳಿಸಿದೆ. 


ಈ ಆದೇಶವನ್ನು ಬೆರಳಚ್ಚುಗಾರರಿಗೆ ಉತ್ತಲೇಖನ ಕೊಟ್ಟಿದ್ದು, ಅವರು ಬೆರಳಚ್ಚಿಸಿದ ನಂತರ ತಿದ್ದುಪಡಿ ಮಾಡಿ ಈ ದಿನ ದಿನಾಂಕ:16-12- 
2011ರಂದು ತೆರೆದ ನ್ಯಾಯಾಲಯದಲ್ಲಿ ಘೋಷಿಸಲಾಗಿದೆ. 


ಈ ಆದೇಶವು ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ 30 ದಿವಸಗಳ ನಂತರ ಜಾರಿಗೆ ಬರುತ್ತದೆ. 


ಶ್ರಮ” ಅ 


ಕೆ.ಬಿ.ಮಂಜುನಾಥ, 
ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಅರಣ್ಯ ಸಂಚಾರಿ ದಳ, ಬೆಂಗಳೂರು. 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷ ಣಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರ ನ್ಯಾಯಾಲಯ. 
ಎಫ್‌.ಓ.ಸಿ ಸಂಖ್ಯೆ: 417/1989-90 ದಿನಾಂಕ: 21/03/1990 
ಸಂಖ್ಯೆ : ಎ1.ಅಅಪ್ರ714.417/89-90, ದಿನಾಂಕ : 20/12/2011. 
ಉಪಸ್ಲಿತರು ? ಶ್ರೀ ಕೆ.ಬಿ. ಮಂಜುನಾಥ, ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 


ಅರಣ್ಯ ಸಂಚಾರಿ ದಳ, ಬೆಂಗಳೂರು 


ಪಿರ್ಯಾದಿ ಕ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು 


ಅರ್ಜಿದಾರರು:ಆರೋಪಿಗಳು ಃ ಪತ್ತೆಯಾಗಿರುವುದಿಲ್ಲ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೧೩೫ 





ಪ್ರಕರಣದ ಮುಖ್ಯಾಂಶಗಳು : 


ದಿನಾ೦ಕ:21-03-1990ರಂದು ಅರಣ್ಯ ಸಂಚಾರಿ ದಳದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಖಚಿತ 
ವರ್ತಮಾನದ ಮೇರೆಗೆ ಬ್ಯಾತ ರಸ್ತೆಯ ಬೈರಾಪುರ ಕಾಕೋಳು ರಸ್ತೆಯಲ್ಲಿ ಗಸ್ತು ಕಾಯುತ್ತಿದ್ದ ಸಂದರ್ಭದಲ್ಲಿ ಬ್ಯಾತ ಕಡೆಯಿಂದ ವೇಗವಾಗಿ ಬರುತ್ತಿದ್ದ 
ಜೀಪನ್ನು ನಿಲ್ಲಿಸುವಂತೆ ಸೂಚಿಸಿದರೂ, ನಿಲ್ಲಿಸದೇ ವೇಗವಾಗಿ ಚಲಿಸಿದಾಗ ಸಿಬ್ಬಂದಿಗಳು ವಾಹನದೊಂದಿಗೆ ಜೀಪನ್ನು ಬೆನ್ನಟ್ಟ ಕಾಕೋಳು ಕೆರೆಯ 
ಅಂಗಳದಲ್ಲಿ ನಿಲ್ಲಿಸಿದಾಗ, ಅದರಲ್ಲಿದ್ದ ಚಾಲಕ ಮತ್ತು ಒಬ್ಬ ಆಸಾಮಿ ಓಡಿ ಹೋಗಿದ್ದು, ಜೀಪನ್ನು ಪರಿಶೀಲಿಸಿದಾಗ ಮಹೇಂದ್ರ ಜೀಪಿನ ನೊಂದಣಿ 
ಸಂಖ್ಯೆ:ಎಂವೈಎಲ್‌-236 ಆಗಿದ್ದು, ಇಂಜಿನ್‌ ಸಂಖ್ಯೆ:ಎಂ.ಎಂ.806279, ಚಾಸ್ಸಿ ಸಂಖ್ಯೆ:7004314, ಮಾದರಿ 1972 ಇರುತ್ತದೆ. ಜೀಪಿನ ಒಳಗಡೆ 
ಪರಿಶೀಲಿಸಿದಾಗ 175 ಕೆ.ಜಿ ಶ್ರೀಗಂಧದ ತುಂಡುಗಳು ಮತ್ತು ಬೇರುಗಳು ಇರುವುದು ಕಂಡುಬಂದಿರುತ್ತದೆ. ಸೂಕ್ತ ರಹದಾರಿ ಇಲ್ಲದೇ ಶ್ರೀಗಂಧವನ್ನು 
ಸಾಗಣೆ ಮಾಡುವುದು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಪ್ರಕಾರ ಅಕ್ರಮವಾಗಿರುವುದರಿ೦ದ ಸದರಿ ವಾಹನ ಮತ್ತು ಶ್ರೀಗಂಧವನ್ನು ಮಹಜರ್‌ ಸಹಿತ 
ಸರ್ಕಾರದ ಪರ ಅಮಾನತ್ತುಪಡಿಸಿಕೊಂಡು ಅರಣ್ಯ ಅಪರಾಧ ಮೊಕದ್ದಮೆಯನ್ನು ದಾಖಲಿಸಿರುತ್ತಾರೆ ಮತ್ತು ಹೆಚ್ಚಿನ ತನಿಖೆಗಾಗಿ ಪೊಲೀಸ್‌ ಸಬ್‌ 
ಇನ್ಸ್‌ಪೆಕ್ಟರ್‌, ರಾಜಾನುಕುಂಟೆ ಪೊಲೀಸ್‌ ಠಾಣೆ, ಬೆಂಗಳೂರು ಇವರಿಗೆ ಪ್ರಕರಣವನ್ನು ವಹಿಸಿ ವಾಹನ ಹಾಗೂ 175 ಕೆ.ಜಿ ಶ್ರೀಗಂಧವನ್ನು ಅಧಿಕೃತ 
ಅಧಿಕಾರಿ ಹಾಗೂ ಉಪ ಅರಣ್ಯ ಸ೦ರಕ್ಷಣಾಧಿಕಾರಿಗಳು, ಬೆಂಗಳೂರು ನಗರ ವಿಭಾಗ, ಬೆಂಗಳೂರು ರವರ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. ಜಪ್ತು 
ಮಾಡಲಾದ ವಾಹನ ಮತ್ತು ಮುದ್ದೆಮಾಲನ್ನು ಸುರಕ್ಷತೆಗಾಗಿ ಅರಣ್ಯ ಸಂಚಾರಿ ದಳದ ದಾಸ್ತಾನು ಮಳಿಗೆಯಲ್ಲಿ ಇಡಲಾಗಿರುತ್ತದೆ. 


ಪೊಲೀಸ್‌ ಸಬ್‌ ಇನ್ಸ್‌ಪೆಕ್ಟರ್‌, ರಾಜಾನುಕುಂಟೆ ಪೊಲೀಸ್‌ ಠಾಣೆ, ಬೆಂಗಳೂರು ಇವರು ಕೇಸಿಗೆ ಸಂಬಂಧಪಟ್ಟ ಪೂರ್ಣ ಮಾಲು ಮತ್ತು 
ವಾಹನವನ್ನು ಹಾಜರುಪಡಿಸಿದಲ್ಲಿ ಮಾತ್ರ, ಕೇಸನ್ನು ದಾಖಲಿಸುವುದಾಗಿ ಹಿ೦ಬರಹವನ್ನು ತಮ್ಮ ಪತ್ರ ದಿನಾಂಕ:22-03-1990ರ ಮೂಲಕ ಸಹಾಯಕ 
ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರಿಗೆ ತಿಳಿಸಿರುತ್ತಾರೆ. 


ಪ್ರಕರಣವನ್ನು ತನಿಖೆ ನಡೆಸಿದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಆರೋಪಿಗಳು ಪತ್ತೆಯಾಗದೇ ಇರುವ ಕಾರಣ, 
ಅಮಾನತ್ತುಪಡಿಸಿಕೊಂಡಿರುವ ಮಹೇಂದ್ರ ಜೀಪು ಸಂಖ್ಯೆ:ಎಂವೈಎಲ್‌-236 ಹಾಗೂ ಅದರಲ್ಲಿದ್ದ 175 ಕೆ.ಜಿ ಶ್ರೀಗಂಧವನ್ನು ಸರ್ಕಾರದ ಪರ 
ಮುಟ್ಟುಗೋಲು ಹಾಕಿಕೊಳ್ಳಲು ಕ್ರಮ ಜರುಗಿಸುವಂತೆ ಕೋರಿರುತ್ತಾರೆ. 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರ ಕಛೇರಿಯಿಂದ ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳು, ಬೆಳಗಾಂ ಇವರ ಕಛೇರಿಗೆ ದಿನಾಂಕ:24-01-2010ರಂದು ಪತ್ರ ವ್ಯವಹರಿಸಿ ವಾಹನ ನೊಂದಣಿ ಸಂಖ್ಯೆ:ಎಂವೈಎಲ್‌-236 ಮಹೇಂದ್ರ 
ಜೀಪಿನ ಮಾಲೀಕತ್ವದ ವಿವರಗಳನ್ನು ನೀಡುವಂತೆ ಕೋರಲಾಗಿತ್ತು. ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಬೆಳಗಾಂ ಇವರು ವಾಹನದ ಮಾಲೀಕರ 
ವಿವರಗಳನ್ನು ಒದಗಿಸಿರುವುದಿಲ್ಲ. ವಾಹನದ ಮಾಲೀಕರ ವಿಳಾಸ ಲಭ್ಯವಿಲ್ಲದ ಕಾರಣ, ದಿನಾ೦ಕ:14-08-2011ರ ಹೊಸ ದಿಗಂತ ದಿನಪತ್ರಿಕೆಯಲ್ಲಿ 
ವಾಹನದ ಬಗ್ಗೆ ಜಾಹಿರಾತನ್ನು ನೀಡಿ, ವಾಹನದ ಮಾಲೀಕರು/ವಾರಸುದಾರರು 30 ದಿನಗಳ ಒಳಗಾಗಿ ಸೂಕ್ತ ದಾಖಲೆಗಳೊಂದಿಗೆ ತಮ್ಮ 
ಆಕ್ಷೇಪಣೆಗಳನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆ೦ಗಳೂರು ರವರ ಸಮಕ್ಷಮ ಸಲ್ಲಿಸಲು 
ಆದೇಶಿಸಲಾಗಿತ್ತು. ದಿನಾಂಕ:17-11-2011ರ ಕರ್ನಾಟಕ ರಾಜ್ಯಪತ್ರದಲ್ಲಿ ಸೂಕ್ತ ದಾಖಲೆಗಳೊಂದಿಗೆ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆಗಳನ್ನು 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರ ಸಮಕ್ಷಮ ಸಲ್ಲಿಸಲು ಪ್ರಕಟಣೆ 
ಹೊರಡಿಸಲಾಗಿತ್ತು. ವಾಹನದ ಮಾಲೀಕರು ನಿಗಧಿತ ಅವಧಿಯಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸಿರುವುದಿಲ್ಲ. 


@" 


ಪ್ರಕರಣಕ್ಕೆ ಸಂಬಂಧಿಸಿದ ಸರ್ಕಾರಿ ಪರ ಸಾಕ್ಷಿಗಳಾದ ಶ್ರೀ.ಬಿ.ರಾಜು ಬಿನ್‌ ಶ್ರೀ.ಎಲ್‌ ಬೋರೇಗೌಡ, ನಿವೃತ್ತ ಸಹಾಯಕ ಅರಣ್ಯ 
ಸಂರಕ್ಷಣಾಧಿಕಾರಿ (ಅಂದಿನ ವಲಯ ಅರಣ್ಯಾಧಿಕಾರಿ), ಶ್ರೀ.ಕೆ.ಯು.ಪೋತಪ್ಪ ಬಿನ್‌ ಲೇಟ್‌ ಶ್ರೀ.ಕೆ.ಯು.ಅಂಬಣ್ಣ, ವಲಯ ಅರಣ್ಯಾಧಿಕಾರಿ (ಅಂದಿನ 
ವನಪಾಲಕ), ಶ್ರೀ.ಎನ್‌.ಬಿ.ಹೇಮಣ್ಣ ಬಿನ್‌ ಶ್ರೀ.ಎನ್‌.ಬಸಣ್ಣ, ವಲಯ ಅರಣ್ಯಾಧಿಕಾರಿ (ಅಂದಿನ ಅರಣ್ಯ ರಕ್ಷಕ), ಶ್ರೀ.ಎನ್‌.ಜಿ.ಸತ್ಯನಾರಾಯಣ ಬಿನ್‌ 
ಲೇಟ್‌ ಶ್ರೀ.ಗಂಗಪ್ಪಂ ವಲಯ ಅರಣ್ಯಾಧಿಕಾರಿ (ಅಂದಿನ ಅರಣ್ಯ ರಕ್ಷಕ) ಇವರುಗಳ ಮುಖ್ಯ ವಿಚಾರಣೆಯನ್ನು ಶ್ರೀ.ರವಿಕುಮಾರ್‌, ಸಹಾಯಕ ಸರ್ಕಾರಿ 
ಅಭಿಯೋಜಕರು ದಿನಾಂಕ:16-09-2011ರಂದು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು 
ರವರ ಸಮಕ್ಷಮ ನಡೆಸಿರುತ್ತಾರೆ. 


ಸರ್ಕಾರಿ ಪರ ಸಾಕ್ಷಿಗಳಾದ ಶ್ರೀ.ಆರ್‌.ಶಿವಕುಮಾರ್‌, ವನಪಾಲಕ (ಅಂದಿನ ಅರಣ್ಯ ರಕ್ಷಕ), ಶ್ರೀ.ಕೆ.ಸೂರ್ಯನಾರಾಯಣ ಶೆಟ್ಟಿ, ಅರಣ್ಯ ರಕ್ಷಕ, 
ಶ್ರೀ.ಹೆಚ್‌.ಎನ್‌.ಮಂಜುನಾಥ್‌, ಅರಣ್ಯ ರಕ್ಷಕ, ಶ್ರೀ.ಹೆಜ್‌.ಪಿ.ಪ್ರಭಾಕರ್‌ು, ಅರಣ್ಯ ರಕ್ಷಕ ಇವರು ಗೈರು ಹಾಜರಾದ ಕಾರಣ ವಿಚಾರಣೆಗೆ 
ಒಳಪಡಿಸಲಾಗಿರುವುದಿಲ್ಲ. ಹಾಜರಿದ್ದ ಸರ್ಕಾರಿ ಸಾಕ್ಷಿಗಳು ನೀಡಿರುವ ಹೇಳಿಕೆಗಳು ಪ್ರಕರಣದಲ್ಲಿ ವಾಹನ ಸಂಖ್ಯೆ:ಎಂವೈಎಲ್‌-236 ಒಳಗೊಂಡಿರುವ 
ಬಗ್ಗೆ ಸಾಕ್ಷಿ ನೀಡಿರುವುದರಿಂದ ಗೈರು ಹಾಜರಿರುವ ಸಾಕ್ಷಿಗಳ ವಿಚಾರಣೆ ಅವಶ್ಯಕತೆ ಇಲ್ಲವೆಂದು ಸರ್ಕಾರಿ ವಕೀಲರು ವಾದವನ್ನು ಮಂಡಿಸಿರುತ್ತಾರೆ. 


ಪ್ರಕರಣದ ಬಗ್ಗೆ ಸರ್ಕಾರಿ ವಕೀಲರು ಮಂಡಿಸಿದ ವಾದ ಮತ್ತು ಹಾಜರುಪಡಿಸಿರುವ ದಾಖಲೆಗಳನ್ನು ಪರಿಶೀಲಿಸಲಾಯಿತು. ಪ್ರತಿವಾದಿಗಳು 
ಹಾಜರಿರದ ಕಾರಣ, ಅವರ ವಿಳಾಸ ಪತ್ತೆಯಾಗದ ಕಾರಣ, ನನ್ನ ಎದುರಿನಲ್ಲಿ ಹಾಜರುಪಡಿಸಿರುವ ದಾಖಲೆಗಳ ಆದಾರದ ಮೇಲೆ ತೀರ್ಮಾನವನ್ನು 
ಕೈಗೊಳ್ಳಬೇಕಾಗಿರುತ್ತದೆ. ತೀರ್ಮಾನವನ್ನು ಕೈಗೊಳ್ಳಲು ಈ ಕೆಳಕಂಡ ಅಂಶಗಳನ್ನು ಪರಿಗಣಿಸಬೇಕಾಗಿದೆ. 


೧೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 





1. ವಾಹನ ಸಂಖ್ಯೆ:ಎಂವೈಎಲ್‌-236 ಕರ್ನಾಟಕ ಅರಣ್ಯ ಕಾಯ್ದೆ 1963 ಮತ್ತು ನಿಯಮ 1969 ಗಳ ಉಲ್ಲಂಘನೆ ಮಾಡಿ ಅಕ್ರಮವಾಗಿ 
ಶ್ರೀಗಂಧದ ಸಾಗಣೆಯಲ್ಲಿ ಒಳಗೊಂಡಿರುವುದೇ? 


2. ಸದರಿ ಪ್ರಕರಣದಲ್ಲಿ ವಾಹನ ಸಂಖ್ಯೆ:ಎಂವೈಎಲ್‌-236 ಅನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆಯೇ? 
3. ಮೇಲಿನ ಅಂಶಗಳಿಗೆ ಅನುಗುಣವಾಗಿ ಯಾವ ಆದೇಶ? 
ಮೇಲಿನ ಅಂಶಗಳಿಗೆ ನನ್ನ ಉತ್ತರ ಈ ಕೆಳಕಂಡಂತೆ ಇರುತ್ತದೆ. 
1. ಮೊದಲನೇ ಅಂಶಕ್ಕೆ ನನ್ನ ಉತ್ತರ ಅಹುದು ಎಂಬುದಾಗಿರುತ್ತದೆ. 
2. ಎರಡನೇ ಅಂಶಕ್ಕೆ ನನ್ನ ಉತ್ತರ ಅಹುದು ಎಂಬುದಾಗಿರುತ್ತದೆ. 
3. ಅಂತಿಮ ಆದೇಶವನ್ನು ಈ ಕೆಳಕಂಡ ಕಾರಣಗಳಿಗೆ ನೀಡಲಾಗಿದೆ. 


ದಿನಾಂಕ: 21-03-1990 ರಂದು ಅರಣ್ಯ ಸಂಚಾರಿ ದಳದ ಸಿಬ್ಬಂದಿ ಗಸ್ತು ಕಾಯುತ್ತಿರುವ ಸಂದರ್ಭದಲ್ಲಿ ವೇಗವಾಗಿ ಚಲಿಸುತ್ತಿದ್ದ ಮಹೇಂದ್ರ 
ಜೀಪನ್ನು ನಿಲ್ಲಿಸಲು ತಡೆದಾಗ ಅದು ನಿಲ್ಲಿಸದೇ ಇರುವುದು, ಅದನ್ನು ಬೆನ್ನಟ್ಟಿ ತಡೆದು ನಿಲ್ಲಿಸಿದಾಗ ಅದರಲ್ಲಿದ್ದ ಚಾಲಕ ಮತ್ತು ಒಬ್ಬ ಆಸಾಮಿ ಜೀಪನ್ನು 
ಬಿಟ್ಟು ಓಡಿ ಹೋಗಿರುತ್ತಾರೆ. ಜೀಪನ್ನು ಪರಿಶೀಲಿಸಿದಾಗ ಅದರಲ್ಲಿ 175 ಕೆ.ಜಿ. ಶ್ರೀಗಂಧದ ತುಂಡುಗಳು ಮತ್ತು ಬೇರುಗಳು ಇರುವುದು 
ಕಂಡುಬಂದಿರುತ್ತದೆ. ಅರಣ್ಯ ಕಾಯ್ದೆಯ ಪ್ರಕಾರ ಶ್ರೀಗಂಧವನ್ನು ಸಾಗಣೆ ಮಾಡಲು ಇರಬೇಕಾದ ರಹದಾರಿ ಮತ್ತು ಸಂಬಂಧಪಟ್ಟ ದಾಖಲೆಗಳು 
ವಾಹನದಲ್ಲಿ ದೊರಕದೇ ಇರುವುದರಿಂದ ಅರಣ್ಯ ಮೊಕದ್ದಮೆಯು ದಾಖಲಾಗಿದ್ದು, ಅರಣ್ಯ ಸಿಬ್ಬಂದಿಯು ದಾಖಲಿಸಿರುವ ಮೊಕದ್ದಮೆಯು ಅರಣ್ಯ 
ಕಾಯ್ದೆಯ ವ್ಯಾಪ್ತಿಯಲ್ಲಿ ಸರಿ ಇರುತ್ತದೆ. ವಾಹನ ಮಾಲೀಕರ ಮಾಹಿತಿಯನ್ನು ಪಡೆಯಲು ಸಾರಿಗೆ ಅಧಿಕಾರಿಗಳನ್ನು ಸಂಪರ್ಕಿಸಲಾಗಿರುತ್ತದೆ, ಆದರೆ 
ಮಾಲೀಕರ ಮಾಹಿತಿ ಲಭ್ಯವಾಗಿರುವುದಿಲ್ಲ. ಆದುದರಿಂದ ಮಾಲೀಕರಿಗೆ ಅರಣ್ಯ ಕಾಯ್ದೆಯ ಸೆಕ್ಷನ್‌ 71 ಬಿ ಪ್ರಕಾರ ನೋಟೀಸನ್ನು ಜಾರಿ ಮಾಡಲು 
ಸಾಧ್ಯವಾಗಿರುವುದಿಲ್ಲ. ದಿನಾಂಕ:14-08-2011ರ ಹೊಸ ದಿಗಂತ ದಿನಪತ್ರಿಕೆಯಲ್ಲಿ ವಾಹನದ ಬಗ್ಗೆ ಜಾಹಿರಾತನ್ನು ನೀಡಿ, ವಾಹನದ 
ಮಾಲೀಕರು/ವಾರಸುದಾರರು 30 ದಿನಗಳ ಒಳಗಾಗಿ ಸೂಕ್ತ ದಾಖಲೆಗಳೊಂದಿಗೆ ತಮ್ಮ ಆಕ್ಷೇಪಣೆಗಳನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರ ಸಮಕ್ಷಮ ಸಲ್ಲಿಸಲು ಆದೇಶಿಸಲಾಗಿತ್ತು. 
ದಿನಾ೦ಕ:17-11-2011ರ ಕರ್ನಾಟಕ ರಾಜ್ಯಪತ್ರದಲ್ಲಿ ಸೂಕ್ತ ದಾಖಲೆಗಳೊಂದಿಗೆ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆಗಳನ್ನು ಅಧಿಕೃತ ಅಧಿಕಾರಿ 
ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರ ಸಮಕ್ಷಮ ಸಲ್ಲಿಸಲು ಪ್ರಕಟಣೆ ಹೊರಡಿಸಲಾಗಿತ್ತು. ವಾಹನದ 
ಮಾಲೀಕರು ನಿಗಧಿತ ಅವಧಿಯಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸಿರುವುದಿಲ್ಲ. 


ಸರ್ಕಾರಿ ಪರ ಸಾಕ್ಷಿಗಳು ಸಹ ಸದರಿ ವಾಹನವು ಅಕ್ರಮವಾಗಿ ಶ್ರೀಗ೦ಧವನ್ನು ಸಾಗಣೆ ಮಾಡುತ್ತಿದ್ದದನ್ನು ವಿಚಾರಣಾ ಸಮಯದಲ್ಲಿ ಹೇಳಿಕೆ 
ನೀಡಿರುತ್ತಾರೆ. ಆದುದರಿಂದ ಸದರಿ ವಾಹನವು ಕರ್ನಾಟಕ ಅರಣ್ಯ ಕಾಯ್ದೆ 1963 ಹಾಗೂ ನಿಯಮ 1969ರ ಉಲ್ಲಂಘನೆ ಮಾಡಿರುವುದು 
ಖಾತರಿಯಾಗಿರುತ್ತದೆ. 


ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್‌ 71ಎ (1) ಮೇರೆಗೆ ರಾಜ್ಯ ಸರ್ಕಾರ ಸ್ಪತ್ತಾದ ಶ್ರೀಗಂಧಕ್ಕೆ ಸಂಬಂಧಪಟ್ಟ ಅರಣ್ಯ ಮೊಕದ್ದಮೆಯಲ್ಲಿ 
ಒಳಗೊಂಡ ವಾಹನವನ್ನು ಅಧಿಕೃತ ಅಧಿಕಾರಿಯ ಮುಂದೆ ಹಾಜರುಪಡಿಸಿರುವುದರಿಂದ ಅಂತಹ ವಾಹನವನ್ನು ಮತ್ತು ಸರ್ಕಾರದ ಸ್ವತ್ತನ್ನು ಸರ್ಕಾರದ 
ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಅವಕಾಶವಿರುವುದರಿಂದ ಸದರಿ ವಾಹನವನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು 
ಯೋಗ್ಯವಾಗಿರುತ್ತದೆ. 


ಆದೇಶ 


ನಾನು ಕೆ.ಬಿ.ಮ೦ಜುನಾಥ, ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು ಕರ್ನಾಟಕ 
ಅರಣ್ಯ ಕಾಯ್ದೆ 1963ರ ಸೆಕ್ಷನ್‌ 7ಎ ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅರಣ್ಯ ಅಪರಾಧ ಮೊಕದ್ದಮೆ ಸಂಖ್ಯೆ:417/1989-90ರಲ್ಲಿ 
ಅಮಾನತ್ತುಪಡಿಸಿಕೊಂಡಿರುವ 175 ಕೆ.ಜಿ ಶ್ರೀಗಂಧದ ತುಂಡು ಮತ್ತು ಬೇರುಗಳು ಹಾಗೂ ಮಹೇಂದ್ರ ಜೀಪು ಸಂಖ್ಯೆ.ಎಂ.ವೈ.ಎಲ್‌-236 ವಾಹನವನ್ನು 
ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಈ ಮೂಲಕ ಆದೇಶಿಸುತ್ತೇನೆ. 


ಈ ಆದೇಶವನ್ನು ಬೆರಳಚ್ಚುಗಾರರಿಗೆ ಉತಲೇಖನ ಕೊಟಿದ್ದು, ಅವರು ಬೆರಳಚಿಸಿದ ನಂತರ ತಿದ್ದುಪಡಿ ಮಾಡಿ ಈ ದಿನ 
ವ ಚ pr) ಎದಿ ಚ ದ 


ದಿನಾಂಕ:20-12-2011 ರಂದು ತೆರೆದ ನ್ಯಾಯಾಲಯದಲ್ಲಿ ಘೋಷಿಸಲಾಗಿದೆ. 
ಈ ಆದೇಶವು ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ 30 ದಿವಸಗಳ ನಂತರ ಜಾರಿಗೆ ಬರುತ್ತದೆ. 
ಕೆ.ಬಿ.ಮಂಜುನಾಥ, 
ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಅರಣ್ಯ ಸಂಚಾರಿ ದಳ, ಬೆಂಗಳೂರು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೧೩೭ 





ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷ ಣಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರ ನ್ಯಾಯಾಲಯ. 
ಎಫ್‌.ಓ.ಸಿ ಸಂಖ್ಯೆ: 418/1989-90 ದಿನಾಂಕ: 22/03/1990 


ಸಂಖ್ಯೆ : ಎ1.ಅಅಪ್ರ714.418/1989-90, ದಿನಾ೦ಕ : 16/12/2011. 


ಉಪಸ್ಲಿತರು | ಶ್ರೀ ಕೆ.ಬಿ. ಮಂಜುನಾಥ, ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಅರಣ್ಯ ಸಂಚಾರಿ ದಳ, ಬೆಂಗಳೂರು 


ಪಿರ್ಯಾದಿ ; ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು 


ಅರ್ಜಿದಾರರು:ಆರೋಪಿಗಳು ಕ ಇರುವುದಿಲ್ಲ 


ಪ್ರಕರಣದ ಮುಖ್ಯಾಂಶಗಳು : 


ದಿನಾಂಕ:22-03-1990ರಂದು ಅರಣ್ಯ ಸಂಚಾರಿ ದಳದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಖಚಿತ 
ವರ್ತಮಾನದ ಮೇರೆಗೆ ಬ್ಯಾತ ರಸ್ತೆಯ ಬೈರಾಪುರ ಕಾಕೋಳು ರಸ್ತೆಯಲ್ಲಿ ಗಸ್ತು ಕಾಯುತ್ತಿದ್ದ ಸಂದರ್ಭದಲ್ಲಿ ಬ್ಯಾತ ಕಡೆಯಿಂದ ವೇಗವಾಗಿ ಬರುತ್ತಿದ್ದ 
ಅಂಬಾಜಿಡರ್‌ ಕಾರನ್ನು ನಿಲ್ಲಿಸುವಂತೆ ಸೂಚಿಸಿದರೂ, ನಿಲ್ಲಿಸದೇ ವೇಗವಾಗಿ ಚಲಿಸಿದಾಗ ಸಿಬ್ಬಂದಿಗಳು ವಾಹನದೊಂದಿಗೆ ಕಾರನ್ನು ಬೆನ್ನಟ್ಟಿ ಕಾಕೋಳು 
ಕೆರೆಯ ಅಂಗಳದಲ್ಲಿ ನಿಲ್ಲಿಸಿದಾಗ, ಅದರಲ್ಲಿದ್ದ ಚಾಲಕ ಮತ್ತು ಇಬ್ಬರು ಆಸಾಮಿಗಳು ಓಡಿ ಹೋಗಿದ್ದು, ಕಾರನ್ನು ಪರಿಶೀಲಿಸಿದಾಗ ನೀಲಿ ಬಣ್ಣದ 
ಅಂಬಾಜಿಡರ್‌ ಕಾರಿನ ನೊಂದಣಿ ಸಂಖ್ಯೆಸಿಎಎಲ್‌-9919 ಆಗಿದ್ದು, ಇಂಜಿನ್‌ ಸಂಖ್ಯೆ:ಇಜಿ81987, ಚಾಸ್ಸಿ ಸಂಖ್ಯೆ11197467 ಇರುತ್ತದೆ. ಕಾರಿನ ಒಳಗಡೆ 
ಪರಿಶೀಲಿಸಿದಾಗ ಹಿಂಬದಿಯ ಸೀಟಿನಲ್ಲಿ ಹಾಗೂ ಡಿಕ್ಕಿಯಲ್ಲಿ ಶ್ರೀಗಂಧದ ತುಂಡುಗಳು ಮತ್ತು ಬೇರುಗಳು ಇರುವುದು ಕಂಡುಬಂದಿರುತ್ತದೆ. ಸೂಕ್ತ 
ರಹದಾರಿ ಇಲ್ಲದೇ ಶ್ರೀಗಂಧವನ್ನು ಸಾಗಣೆ ಮಾಡುವುದು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಪ್ರಕಾರ ಅಕ್ರಮವಾಗಿರುವುದರಿಂದ ಸದರಿ ವಾಹನ ಮತ್ತು 
ಶ್ರೀಗಂಧವನ್ನು ಮಹಜರ್‌ ಸಹಿತ ಸರ್ಕಾರದ ಪರ ಅಮಾನತ್ತುಪಡಿಸಿಕೊಂಡು ಅರಣ್ಯ ಅಪರಾಧ ಮೊಕದ್ದಮೆಯನ್ನು ದಾಖಲಿಸಿರುತ್ತಾರೆ ಮತ್ತು ಹೆಚ್ಚಿನ 
ತನಿಖೆಗಾಗಿ ಪೊಲೀಸ್‌ ಸಬ್‌ ಇನ್ಸ್‌ಪೆಕ್ಟರ್‌, ರಾಜಾನುಕುಂಟೆ ಪೊಲೀಸ್‌ ಠಾಣೆ, ಬೆಂಗಳೂರು ಇವರಿಗೆ ಪ್ರಕರಣವನ್ನು ವಹಿಸಿ ವಾಹನ ಹಾಗೂ 505 
ಕೆ.ಜಿ ಶ್ರೀಗಂಧವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಬೆಂಗಳೂರು ನಗರ ವಿಭಾಗ, ಬೆಂಗಳೂರು ರವರ ಸಮಕ್ಷಮ 
ಹಾಜರುಪಡಿಸಿರುತ್ತಾರೆ. ಜಪ್ತು ಮಾಡಲಾದ ವಾಹನ ಮತ್ತು ಮುದ್ದೆಮಾಲನ್ನು ಸುರಕ್ಷತೆಗಾಗಿ ಅರಣ್ಯ ಸಂಚಾರಿ ದಳದ ದಾಸ್ತಾನು ಮಳಿಗೆಯಲ್ಲಿ 
ಇಡಲಾಗಿರುತ್ತದೆ. 


ಪೊಲೀಸ್‌ ಸಬ್‌ ಇನ್ಸ್‌ಪೆಕ್ಟರ್‌, ರಾಜಾನುಕುಂಟೆ ಪೊಲೀಸ್‌ ಠಾಣೆ, ಬೆ೦ಗಳೂರು ಇವರು ಕೇಸಿಗೆ ಸಂಬಂಧಪಟ್ಟ ಪೂರ್ಣ ಮಾಲು ಮತ್ತು 


ವಾಹನವನ್ನು ಹಾಜರುಪಡಿಸಿದಲ್ಲಿ ಮಾತ್ರ, ಕೇಸನ್ನು ದಾಖಲಿಸುವುದಾಗಿ ಹಿಂಬರಹವನ್ನು ತಮ್ಮ ಪತ್ರ ದಿನಾ೦ಕ:22-03-1990ರ ಮೂಲಕ ಸಹಾಯಕ 
ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರಿಗೆ ತಿಳಿಸಿರುತ್ತಾರೆ. 


ಪ್ರಕರಣವನ್ನು ತನಿಖೆ ನಡೆಸಿದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಆರೋಪಿಗಳು ಪತ್ತೆಯಾಗದೇ ಇರುವ ಕಾರಣ, 
ಅಮಾನತ್ತುಪಡಿಸಿಕೊಂಡಿರುವ ಅಂಬಾಜಿಡರ್‌ ಕಾರ್‌ ಸಂಖ್ಯೆ.ಸಿಎಎಲ್‌-9919 ಹಾಗೂ ಅದರಲ್ಲಿದ್ದ 505 ಕೆ.ಜಿ ಶ್ರೀಗಂಧವನ್ನು ಸರ್ಕಾರದ ಪರ 
ಮುಟ್ಟುಗೋಲು ಹಾಕಿಕೊಳ್ಳಲು ಕ್ರಮ ಜರುಗಿಸುವಂತೆ ಕೋರಿರುತ್ತಾರೆ. 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರ ಕಛೇರಿಯಿಂದ ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳು, ಜಯನಗರ, ಬೆ೦ಗಳೂರು ಇವರ ಕಛೇರಿಗೆ ದಿನಾ೦ಕ:24-01-2010ರಂದು ಪತ್ರ ವ್ಯವಹರಿಸಿ ವಾಹನ ನೊಂದಣಿ ಸಂಖ್ಯೆ:ಸಿಎಎಲ್‌-9919 
ಅಂಬಾಜಿಡರ್‌ ವಾಹನದ ಮಾಲೀಕತ್ವದ ವಿವರಗಳನ್ನು ನೀಡುವಂತೆ ಕೋರಲಾಗಿತ್ತು. ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಜಯನಗರ, ಬೆಂಗಳೂರು 
ದಕ್ಷಿಣ, ಇವರು ವಾಹನದ ಮಾಲೀಕರ ವಿವರಗಳನ್ನು ಒದಗಿಸಿರುತ್ತಾರೆ. ಅವರ ವರದಿಯಲ್ಲಿ ಸದರಿ ವಾಹನದ ಮಾಲೀಕರ ಹೆಸರು ಶ್ರೀ.ಜಗನ್ನಾಥ್‌.ಬಿ.ಕೆ 
ಮತ್ತು ವಿಳಾಸ ನಂ.933, 23ನೇ ಮುಖ್ಯರಸ್ತೆ, 39ನೇ ಅಡ್ಡರಸ್ತೆ, 4ನೇ ಬ್ಲಾಕ್‌, ಜಯನಗರ, ಬೆಂಗಳೂರು ಎಂದು ನಮೂದಿಸಲಾಗಿರುತ್ತದೆ. 


ಸೂಕ್ತ ರಹದಾರಿ ಇಲ್ಲದೇ ಅಕ್ರಮವಾಗಿ ಶ್ರೀಗಂಧವನ್ನು ಸಾಗಣೆ ಮಾಡುವುದು ಕರ್ನಾಟಕ ಅರಣ್ಯ ಕಾಯ್ದೆಯ ಉಲ್ಲಂಘನೆಯಾಗಿದ್ದು, ಸದರಿ 
ಕಾಯ್ದೆಯ ಸೆಕ್ಷನ್‌ 71ಎ ರಡಿಯಲ್ಲಿ ಕ್ರಮ ಜರುಗಿಸಲು ಕೋರಿದ ಮೇರೆಗೆ ವಾಹನ ಮಾಲೀಕರಾದ ಶ್ರೀ.ಜಗನ್ನಾಥ್‌.ಬಿ.ಕೆ, ನಂ.933, 23ನೇ ಮುಖ್ಯರಸ್ತೆ, 
39ನೇ ಅಡ್ಡರಸ್ತೆ, 4ನೇ ಬ್ಲಾಕ್‌, ಜಯನಗರ, ಬೆಂಗಳೂರು ಇವರ ವಿಳಾಸಕ್ಕೆ ಕರ್ನಾಟಕ ಅರಣ್ಯ ಕಾಯ್ದೆಯ 71ಬಿ ಪ್ರಕಾರ ನೋಟೀಸನ್ನು ಜಾರಿ ಮಾಡಿ 
ಮಾಲು ಹಾಗೂ ವಾಹನವನ್ನು ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು ಎ೦ಬುದರ ಬಗ್ಗೆ ಆಕ್ಷೇಪಣೆಗಳು, ತಕರಾರುಗಳು ಇದ್ದಲ್ಲಿ, ನೋಟಸ್‌ ನೀಡಿದ 
15 ದಿನದೊಳಗಾಗಿ ಅಧಿಕೃತ ಅಧಿಕಾರಿಗಳ ಸಮಕ್ಷಮ ಆಕ್ಷೇಪಣೆಗಳನ್ನು ಸಲ್ಲಿಸಲು ನೋಟಿಸನ್ನು ರಿಜಿಸ್ಟರ್‌. ಅಂಚೆಯ ಮೂಲಕ 
ದಿನಾಂಕ:13-07-2011ರಂದು ನೀಡಲಾಗಿತ್ತು, ಆದರೆ ಅಂತಹ ವ್ಯಕ್ತಿ ಸದರಿ ವಿಳಾಸದಲ್ಲಿ ಇರುವುದಿಲ್ಲವೆಂಬ ವಿವರದೊಡನೆ ಅಂಚೆ ಇಲಾಖೆಯು 
ಲಕೋಟೆಯನ್ನು ಹಿಂತಿರುಗಿಸಿರುತ್ತದೆ. ಮುಂದುವರೆದು, ವಲಯ ಅರಣ್ಯಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, ಬೆಂಗಳೂರು ಇವರು ಸದರಿ ಸ್ಥಳಕ್ಕೆ ಭೇಟಿ 


೧೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 





ನೀಡಿ ವಿಚಾರಣೆ ನಡೆಸಿ ಸದರಿ ಸ್ಥಳದಲ್ಲಿ ಶ್ರೀ.ಜಗನ್ನಾಥ್‌.ಬಿ.ಕೆ ಎಂಬ ವ್ಯಕ್ತಿಯು ವಾಸವಿರುವುದಿಲ್ಲವೆಂದು ಖಾತರಿಪಡಿಸಿಕೊ೦ಡು ಪಂಚನಾಮೆ ಜರುಗಿಸಿ 
ಅಧಿಕೃತ ಅಧಿಕಾರಿಗಳಿಗೆ ಸಲ್ಲಿಸಿರುತ್ತಾರೆ. 


ಪ್ರಕರಣಕ್ಕೆ ಸಂಬಂಧಿಸಿದ ಸರ್ಕಾರಿ ಪರ ಸಾಕ್ಷಿಗಳಾದ ಶ್ರೀ.ಬಿ.ರಾಜು ಬಿನ್‌ ಶ್ರೀ.ಎಲ್‌ ಬೋರೇಗೌಡ, ನಿವೃತ್ತ ಸಹಾಯಕ ಅರಣ್ಯ 
ಸಂರಕ್ಷಣಾಧಿಕಾರಿ (ಅಂದಿನ ವಲಯ ಅರಣ್ಯಾಧಿಕಾರಿ), ಶ್ರೀ.ಕೆ.ಯು.ಪೋತಪ್ಪ ಬಿನ್‌ ಲೇಟ್‌ ಶ್ರೀ.ಕೆ.ಯು.ಅಂಬಣ್ಣ, ವಲಯ ಅರಣ್ಯಾಧಿಕಾರಿ (ಅಂದಿನ 
ವನಪಾಲಕ), ಶ್ರೀ.ಎನ್‌.ಬಿ.ಹೇಮಣ್ಣ ಬಿನ್‌ ಶ್ರೀ.ಎನ್‌.ಬಸಣ್ಣ, ವಲಯ ಅರಣ್ಯಾಧಿಕಾರಿ (ಅಂದಿನ ಅರಣ್ಯ ರಕ್ಷಕ), ಶ್ರೀ.ಆರ್‌.ಶಿವಕುಮಾರ್‌ ಬಿನ್‌ 
ಶ್ರೀ.ವಿ.ಆರ್‌.ರಾಮಯ್ಯ, ವನಪಾಲಕ (ಅಂದಿನ ಅರಣ್ಯ ರಕ್ಷಕ), ಶ್ರೀ.ಎನ್‌.ಜಿ.ಸತ್ಯನಾರಾಯಣ ಬಿನ್‌ ಲೇಟ್‌ ಶ್ರೀ.ಗಂಗಪು, ವಲಯ ಅರಣ್ಯಾಧಿಕಾರಿ 
(ಅಂದಿನ ಅರಣ್ಯ ರಕ್ಷಕ) ಇವರುಗಳ ಮುಖ್ಯ ವಿಚಾರಣೆಯನ್ನು ಶ್ರೀ.ರವಿಕುಮಾರ್‌, ಸಹಾಯಕ ಸರ್ಕಾರಿ ಅಭಿಯೋಜಕರು ದಿನಾಂಕ:16-09- 
2011ರಂದು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರ ಸಮಕ್ಷಮ ನಡೆಸಿರುತ್ತಾರೆ. 


ಸರ್ಕಾರಿ ಪರ ಸಾಕ್ಷಿಗಳಾದ ಶ್ರೀ.ಕೆ.ಸೂರ್ಯನಾರಾಯಣ ಶೆಟ್ಟ, ಅರಣ್ಯ ರಕ್ಷಕ, ಶ್ರೀ.ಹೆಚ್‌.ಎನ್‌.ಮಂಜುನಾಥ್‌, ಅರಣ್ಯ ರಕ್ಷಕ, 
ಶ್ರೀ.ಹೆಚ್‌.ಪಿ.ಪ್ರಭಾಕರ್‌, ಅರಣ್ಯ ರಕ್ಷಕ, ಶ್ರೀ.ಎ.ಲಕ್ಷ್ಮಿಕಾ೦ತ, ವಾಹನ ಚಾಲಕ ಇವರು ಗೈರು ಹಾಜರಾದ ಕಾರಣ ವಿಚಾರಣೆಗೆ ಒಳಪಡಿಸಲಾಗಿರುವುದಿಲ್ಲ. 
ಹಾಜರಿದ್ದ ಸರ್ಕಾರಿ ಸಾಕ್ಷಿಗಳು ನೀಡಿರುವ ಹೇಳಿಕೆಗಳು ಪ್ರಕರಣದಲ್ಲಿ ವಾಹನ ಸಂಖ್ಯೆ:ಸಿಎಎಲ್‌-9919 ಒಳಗೊಂಡಿರುವ ಬಗ್ಗೆ ಸಾಕ್ಷಿ ನೀಡಿರುವುದರಿಂದ 
ಗೈರು ಹಾಜರಿರುವ ಸಾಕ್ಷಿಗಳ ವಿಚಾರಣೆ ಅವಶ್ಯಕತೆ ಇಲ್ಲವೆಂದು ಸರ್ಕಾರಿ ವಕೀಲರು ವಾದವನ್ನು ಮಂಡಿಸಿರುತ್ತಾರೆ. 


ಪ್ರಕರಣದ ಬಗ್ಗೆ ಸರ್ಕಾರಿ ವಕೀಲರು ಮಂಡಿಸಿದ ವಾದ ಮತ್ತು ಹಾಜರುಪಡಿಸಿರುವ ದಾಖಲೆಗಳನ್ನು ಪರಿಶೀಲಿಸಲಾಯಿತು. ಪ್ರತಿವಾದಿಗಳು 
ಹಾಜರಿರದ ಕಾರಣ, ಅವರ ವಿಳಾಸ ಪತ್ತೆಯಾಗದ ಕಾರಣ, ನನ್ನ ಎದುರಿನಲ್ಲಿ ಹಾಜರುಪಡಿಸಿರುವ ದಾಖಲೆಗಳ ಆದಾರದ ಮೇಲೆ ತೀರ್ಮಾನವನ್ನು 
ಕೈಗೊಳ್ಳಬೇಕಾಗಿರುತ್ತದೆ. ತೀರ್ಮಾನವನ್ನು ಕೈಗೊಳ್ಳಲು ಈ ಕೆಳಕಂಡ ಅಂಶಗಳನ್ನು ಪರಿಗಣಿಸಬೇಕಾಗಿದೆ. 


1... ವಾಹನ ಸಂಖ್ಯೆಸಿಎಎಲ್‌-9919 ಕರ್ನಾಟಕ ಅರಣ್ಯ ಕಾಯ್ದೆ 1963 ಮತ್ತು ನಿಯಮ 1969 ಗಳ ಉಲ್ಲಂಘನೆ ಮಾಡಿ ಅಕ್ರಮವಾಗಿ 
ಶ್ರೀಗಂಧದ ಸಾಗಣೆಯಲ್ಲಿ ಒಳಗೊಂಡಿರುವುದೇ? 


2. ಸದರಿ ಪ್ರಕರಣದಲ್ಲಿ ವಾಹನ ಸಂಖ್ಯೆಸಿಎಎಲ್‌-9919 ಅನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆಯೇ? 
3. ಮೇಲಿನ ಅಂಶಗಳಿಗೆ ಅನುಗುಣವಾಗಿ ಯಾವ ಆದೇಶ? 
ಮೇಲಿನ ಅಂಶಗಳಿಗೆ ನನ್ನ ಉತ್ತರ ಈ ಕೆಳಕಂಡಂತೆ ಇರುತ್ತದೆ. 
1. ಮೊದಲನೇ ಅಂಶಕ್ಕೆ ನನ್ನ ಉತ್ತರ ಅಹುದು ಎಂಬುದಾಗಿರುತ್ತದೆ. 
2. ಎರಡನೇ ಅಂಶಕ್ಕೆ ನನ್ನ ಉತ್ತರ ಅಹುದು ಎಂಬುದಾಗಿರುತ್ತದೆ. 
3. ಅಂತಿಮ ಆದೇಶವನ್ನು ಈ ಕೆಳಕಂಡ ಕಾರಣಗಳಿಗೆ ನೀಡಲಾಗಿದೆ. 


ದಿನಾಂಕ:22-03-1990 ರಂದು ಅರಣ್ಯ ಸಂಚಾರಿ ದಳದ ಸಿಬ್ಬಂದಿ ಗಸ್ತು ಕಾಯುತ್ತಿರುವ ಸಂದರ್ಭದಲ್ಲಿ ವೇಗವಾಗಿ ಚಲಿಸುತ್ತಿದ್ದ 
ಅಂಬಾಜಿಡರ್‌ ಕಾರನ್ನು ನಿಲ್ಲಿಸಲು ತಡೆದಾಗ ಅದು ನಿಲ್ಲಿಸದೇ ಇರುವುದು, ಅದನ್ನು ಬೆನ್ನಟ್ಟಿ ತಡೆದು ನಿಲ್ಲಿಸಿದಾಗ ಅದರಲ್ಲಿದ್ದ ಚಾಲಕ ಮತ್ತು ಇಬ್ಬರು 
ಆಸಾಮಿಗಳು ಕಾರನ್ನು ಬಿಟ್ಟು ಓಡಿ ಹೋಗಿರುತ್ತಾರೆ. ಕಾರನ್ನು ಪರಿಶೀಲಿಸಿದಾಗ ಅದರಲ್ಲಿ 505 ಕೆ.ಜಿ ಶ್ರೀಗಂಧದ ತುಂಡುಗಳು ಮತ್ತು ಬೇರುಗಳು 
ಇರುವುದು ಕಂಡುಬಂದಿರುತ್ತದೆ. ಅರಣ್ಯ ಕಾಯ್ದೆಯ ಪ್ರಕಾರ ಶ್ರೀಗಂಧವನ್ನು ಸಾಗಣೆ ಮಾಡಲು ಇರಬೇಕಾದ ರಹದಾರಿ ಮತ್ತು ಸಂಬಂಧಪಟ್ಟ 
ದಾಖಲೆಗಳು ವಾಹನದಲ್ಲಿ ದೊರಕದೇ ಇರುವುದರಿಂದ ಅರಣ್ಯ ಮೊಕದ್ದಮೆಯು ದಾಖಲಾಗಿದ್ದು, ಅರಣ್ಯ ಸಿಬ್ಬಂದಿಯು ದಾಖಲಿಸಿರುವ ಮೊಕದ್ದಮೆಯು 
ಅರಣ್ಯ ಕಾಯ್ದೆಯ ವ್ಯಾಪ್ತಿಯಲ್ಲಿ ಸರಿ ಇರುತ್ತದೆ. ವಾಹನ ಮಾಲೀಕರ ಮಾಹಿತಿಯನ್ನು ಸಾರಿಗೆ ಅಧಿಕಾರಿಗಳಿಂದ ಪಡೆದು ಮಾಲೀಕರ ವಿಳಾಸಕ್ಕೆ ಅರಣ್ಯ 
ಕಾಯ್ದೆಯ ಸೆಕ್ಷನ್‌ 71 ಬಿ ಪ್ರಕಾರ ನೋಟೀಸನ್ನು ಜಾರಿ ಮಾಡಿರುವುದು ಅಂಚೆ ಇಲಾಖೆಯಿಂದ ಹಿಂದಕ್ಕೆ ಬಂದಿರುತ್ತದೆ. ಸದರಿ ವಿಳಾಸದಲ್ಲಿ ವಾಹನದ 
ಮಾಲೀಕರು ವಾಸಿಸುತ್ತಿಲ್ಲವೆ೦ಬುದರ ಬಗ್ಗೆ ವಲಯ ಅರಣ್ಯಾಧಿಕಾರಿಗಳು ಪಂಚನಾಮೆ ಸಹಿತ ಸಲ್ಲಿಸಿರುವ ವರದಿಯಿಂದ ಸದರಿ ವಾಹನದ ಮಾಲೀಕರು 
ಸುಳ್ಳು ವಿಳಾಸವನ್ನು ನೀಡಿ ವಾಹನವನ್ನು ನೋಂದಣಿ ಮಾಡಿಸಿರುವುದು ಕಂಡುಬಂದಿರುತ್ತದೆ. ಸರ್ಕಾರಿ ಪರ ಸಾಕ್ಷಿಗಳು ಸಹ ಸದರಿ ವಾಹನವು 
ಅಕ್ರಮವಾಗಿ ಶ್ರೀಗಂಧವನ್ನು ಸಾಗಣೆ ಮಾಡುತ್ತಿದ್ದದನ್ನು ವಿಚಾರಣಾ ಸಮಯದಲ್ಲಿ ಹೇಳಿಕೆ ನೀಡಿರುತ್ತಾರೆ. ಆದುದರಿಂದ ಸದರಿ ವಾಹನವು ಕರ್ನಾಟಕ 
ಅರಣ್ಯ ಕಾಯ್ದೆ 1963 ಹಾಗೂ ನಿಯಮ 1969ರ ಉಲ್ಲಂಘನೆ ಮಾಡಿರುವುದು ಖಾತರಿಯಾಗಿರುತ್ತದೆ. 


ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಟನ್‌ 71ಎ ಮೇರೆಗೆ ರಾಜ್ಯ ಸರ್ಕಾರ ಸ್ವತ್ತಾದ ಶ್ರೀಗಂಧಕ್ಕೆ ಸಂಬಂಧಪಟ್ಟ ಅರಣ್ಯ ಮೊಕದ್ದಮೆಯಲ್ಲಿ 
ಒಳಗೊಂಡ ವಾಹನವನ್ನು ಅಧಿಕೃತ ಅಧಿಕಾರಿಯ ಮುಂದೆ ಹಾಜರುಪಡಿಸಿರುವುದರಿಂದ ಅಂತಹ ವಾಹನವನ್ನು ಮತ್ತು ಸರ್ಕಾರದ ಸ್ವತ್ತನ್ನು ಸರ್ಕಾರದ 
ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಅವಕಾಶವಿರುವುದರಿಂದ ಸದರಿ ವಾಹನವನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು 


ಯೋಗ್ಯವಾಗಿರುತ್ತದೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೧೩೯ 





ಆದೇಶ 
ನಾನು ಕೆ.ಬಿ.ಮ೦ಜುನಾಥ, ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು ಕರ್ನಾಟಕ 
ಅರಣ್ಯ ಕಾಯ್ದೆ 1963ರ ಸೆಕ್ಷನ್‌ 7ಎ ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅರಣ್ಯ ಅಪರಾಧ ಮೊಕದ್ದಮೆ ಸಂಖ್ಯೆ:418/1989-90ರಲ್ಲಿ 
ಅಮಾನತ್ತುಪಡಿಸಿಕೊಂಡಿರುವ 505 ಕೆ.ಜಿ ಶ್ರೀಗಂಧದ ತುಂಡು ಮತ್ತು ಬೇರುಗಳು ಹಾಗೂ ಅಂಬಾಜಿಡರ್‌ ಕಾರು ಸಂಖ್ಯೆಸಿಎಎಲ್‌-9919 ವಾಹನವನ್ನು 
ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಈ ಮೂಲಕ ಆದೇಶಿಸುತ್ತೇನೆ. 


ಈ ಆದೇಶವನ್ನು ಬೆರಳಚ್ಚುಗಾರರಿಗೆ ಉತ್ತಲೇಖನ ಕೊಟ್ಟಿದ್ದು, ಅವರು ಬೆರಳಚ್ಚಿಸಿದ ನಂತರ ತಿದ್ದುಪಡಿ ಮಾಡಿ ಈ ದಿನ 
ದಿನಾಂಕ:16-12-2011ರಂದು ತೆರೆದ ನ್ಯಾಯಾಲಯದಲ್ಲಿ ಘೋಷಿಸಲಾಗಿದೆ. 


ಈ ಪ್ರಕಟಣೆ ಹೊರಡಿಸಿದ 30 ದಿವಸಗಳ ನಂತದ ಈ ಆದೇಶ ಜಾರಿಗೆ ಬರುವುದು. 


ಕೆ.ಬಿ.ಮಂಜುನಾಥ, 
ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಅರಣ್ಯ ಸಂಚಾರಿ ದಳ, ಬೆಂಗಳೂರು. 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷ ಣಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರ ನ್ಯಾಯಾಲಯ. 


ಎಫ್‌.ಓ.ಸಿ ಸಂಖ್ಯೆ: 158/1996-97 ದಿನಾಂಕ: 26/09/1996 


ಸಂಖ್ಯೆ : ಎ1 ಅಅಪ್ರ714.158/96-97, ದಿನಾಂಕ : 16/12/2011. 
ಉಪಸ್ಥಿತರು ಕ ಶ್ರೀ ಕೆ.ಬಿ. ಮಂಜುನಾಥ, ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಅರಣ್ಯ ಸಂಚಾರಿ ದಳ, ಬೆಂಗಳೂರು 
ಪಿರ್ಯಾದಿ ಕ ವಲಯ ಅರಣ್ಯಾಧಿಕಾರಿ, ಅರಣ್ಯ ಸಂಚಾರಿ ದಳ ಬೆಂಗಳೂರು 
ಅರ್ಜಿದಾರರು:ಆರೋಪಿಗಳು ಕ ಸೈಯದ್‌ ಮೊಹಮದ್‌ ಬಿನ್‌ ಸೈಯದ್‌ ಅಹಮದ್‌, 


ಮೇಡಿಮಲ್ಲಸಂದ್ರ, ಹೊಸಕೋಟೆ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 
ತಲೆಮರೆಸಿಕೊಂಡಿರುತ್ತಾರೆ. 


ಪ್ರಕರಣದ ಮುಖ್ಯಾಂಶಗಳು : 


ದಿನಾಂಕ:26-09-1996ರಂದು ಬೆಳಿಗ್ಗೆ 6.00 ಗಂಟೆಯ ಸಮಯದಲ್ಲಿ ಶ್ರೀಗಂಧವನ್ನು ಅಕ್ರಮವಾಗಿ ದಾಸ್ತಾನು ಮಾಡಿರುವ ಬಗ್ಗೆ ದೊರೆತ 
ಖಚಿತ ಮಾಹಿತಿಯ ಮೇರೆಗೆ ಅರಣ್ಯ ಸಂಚಾರಿ ದಳದ ಸಿಬ್ಬಂದಿ, ಜಾಗೃತ ದಳದ ಸಿಬ್ಬಂದಿ, ಬೆ೦ಗಳೂರು ಗ್ರಾಮಾ೦ತರ ಜಿಲ್ಲೆ ಪೊಲೀಸ್‌ ಹಾಗೂ 
ಅಬಕಾರಿ ಇಲಾಖೆಯ ಸಿಬ್ಬಂದಿಗಳು ಹೊಸಕೋಟೆ ತಾಲ್ಲೂಕಿನ ಮೇಡಿ ಮಲ್ಲಸಂದ್ರ ಗ್ರಾಮದ ಮೇಲೆ ದಾಳಿ ಮಾಡಿ ಅನೇಕ ಮನೆಗಳನ್ನು 
ಪರಿಶೀಲಿಸಿಕೊಂಡು ಬರುತ್ತಿರುವಾಗ, ಬೀಗವನ್ನು ಹಾಕದೇ ಹಾಗೆಯೇ ಚಿಲಕ ಹಾಕಿದ್ದ ಮನೆಯ ಬಾಗಿಲನ್ನು ತೆರೆದು ನೋಡಲಾಗಿ, ಮನೆಯ ಒಳಗಡೆ 
ಒಂದು ಮಂಚದ ಕೆಳಗೆ ಮರದ ಹಲಗೆಗಳನ್ನು ಇಡಲಾಗಿದ್ದು, ಸದರಿ ಹಲಗೆಗಳ ಕೆಳಗೆ ಒಂದು ಆಳವಾದ ಗುಂಡಿಯೊಳಗೆ ಕೆಲವು ಗೋಣಿ ಚೀಲದ 
ಮೂಟೆಗಳನ್ನು ದಾಸ್ತಾನು ಮಾಡಲಾಗಿರುತ್ತದೆ. ಇಲಾಖೆಯ ಸಿಬ್ಬಂದಿಗಳು ಗುಂಡಿಯೊಳಗೆ ಇಳಿದು ಗುಂಡಿಯೊಳಗಿದ್ದ ಗೋಣಿಚೀಲದ ಮೂಟೆಗಳನ್ನು 
ಹೊರಕ್ಕೆ ತೆಗೆದು ನೋಡಲಾಗಿ, ಅದರಲ್ಲಿ ಶ್ರೀಗಂಧದ ತುಂಡುಗಳನ್ನು ತುಂಬಿರುವುದು ಕಂಡುಬಂದಿರುತ್ತದೆ. ಸದರಿ ಮನೆಯ ಮಾಲೀಕರ ಬಗ್ಗೆ ಅಕ್ಕಪಕ್ಕದ 
ಮನೆಯವರನ್ನು ವಿಚಾರಿಸಲಾಗಿ, ಸೈಯದ್‌ ಅಹಮದ್‌ ಬಿನ್‌ ಸೈಯದ್‌ ಅಹಮದ್‌ ಎಂಬುದಾಗಿ ತಿಳಿದುಬಂದಿರುತ್ತದೆ. ಸದರಿ ದಾಳಿಯ ಸಮಯದಲ್ಲಿ 
ಮನೆಯ ಮಾಲೀಕರಾಗಲೀ ಮತ್ತು ಯಾವುದೇ ವಾರಸುದಾರರು ಇರುವುದಿಲ್ಲ ಎಂಟು ಗೋಣಿಚೀಲಗಳಲ್ಲಿದ್ದ ಶ್ರೀಗಂಧದ ತುಂಡುಗಳನ್ನು ಅಳತೆ 
ಮಾಡಲಾಗಿ ಒಟ್ಟು 44 ಶ್ರೀಗಂಧದ ತುಂಡುಗಳಿದ್ದು, ಇದರ ತೂಕ 405 ಕೆ.ಜಿ ಇರುತ್ತದೆ. ಸೂಕ್ತ ರಹದಾರಿ ಇಲ್ಲದೇ ಶ್ರೀಗಂಧವನ್ನು ದಾಸ್ತಾನು 
ಮಾಡುವುದು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಪ್ರಕಾರ ಅಕ್ರಮವಾಗಿರುವುದರಿಂದ ಸದರಿ ಶ್ರೀಗಂಧವನ್ನು ಮಹಜರ್‌ ಸಹಿತ ಸರ್ಕಾರದ ಪರ 
ಅಮಾನತ್ತುಪಡಿಸಿಕೊಂಡು ಅರಣ್ಯ ಅಪರಾಧ ಮೊಕದ್ದಮೆಯನ್ನು ದಾಖಲಿಸಿರುತ್ತಾರೆ. 


ಹೆಚ್ಚಿನ ತನಿಖೆಗಾಗಿ 405 ಕೆ.ಜಿ ಶ್ರೀಗಂಧವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, 
ಬೆಂಗಳೂರು ರವರ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. ಜಪ್ತು ಮಾಡಲಾದ ಮುದ್ದೆಮಾಲನ್ನು ಸುರಕ್ಷತೆಗಾಗಿ ಅರಣ್ಯ ಸಂಚಾರಿ ದಳದ ದಾಸ್ತಾನು 
ಮಳಿಗೆಯಲ್ಲಿ ಇಡಲಾಗಿರುತ್ತದೆ. 


೧೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 





ಸೂಕ್ತ ರಹದಾರಿ ಇಲ್ಲದೇ ಅಕ್ರಮವಾಗಿ ಶ್ರೀಗಂಧವನ್ನು ದಾಸ್ತಾನು ಮಾಡುವುದು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್‌ 87ರ 
ಉಲ್ಲಂಘನೆಯಾಗಿದ್ದು, ಸದರಿ ಕಾಯ್ದೆಯ ಸೆಕ್ಷನ್‌ 71ಎ ರಡಿಯಲ್ಲಿ ಕ್ರಮ ಜರುಗಿಸಲು ಕೋರಿದ ಮೇರೆಗೆ ಶ್ರೀಗಂಧವನ್ನು ಅಕ್ರಮವಾಗಿ ದಾಸ್ತಾನು 
ಮಾಡಲಾಗಿದ್ದ ಮನೆಯ ಮಾಲೀಕರಾದ ಸೈಯದ್‌ ಮಹಮದ್‌ ಇವರ ಬಗ್ಗೆ ತನಿಖೆ ನಡೆಸಲು ವಲಯ ಅರಣ್ಯಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, 
ಬೆಂಗಳೂರು ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲ್ಲೂಕು, ಮೇಡಿ ಮಲ್ಲಸಂದ್ರ ಗ್ರಾಮದಲ್ಲಿ ಈ ಹಿಂದೆ ವಾಸವಿದ್ದ ಸೈಯದ್‌ 
ಮಹಮದ್‌ ಇವರ ವಾಸಸ್ಕಳಕ್ಕೆ ಭೇಟಿ ನೀಡಿ ವಿಚಾರಣೆ ನಡೆಸಲಾಗಿ, ಸದರಿ ಸ್ಥಳದಲ್ಲಿನ ಅಕ್ಕಪಕ್ಕದ ವಾಸಿಗಳು ಸೈಯದ್‌ ಮಹಮದ್‌ ಇವರ ಮನೆಯ 
ಮೇಲೆ ಇಲಾಖೆಯವರು ದಾಳಿ ಮಾಡಿದಾಗಿನಿಂದ ಸದರಿ ಮನೆಯಲ್ಲಿ ಯಾರೂ ಸಹ ವಾಸವಿರುವುದಿಲ್ಲವೆಂದು ಹಾಗೂ ಸೈಯದ್‌ ಮಹಮದ್‌ ಎಂಬ 
ವ್ಯಕ್ತಿಯು ಇಲ್ಲಿಯವರೆಗೂ ಕಂಡಿರುವುದಿಲ್ಲವೆಂದು ತಿಳಿಸಿದ ಮೇರೆಗೆ ಇದನ್ನು ಖಾತರಿಪಡಿಸಿಕೊಂಡು ಪಂಚನಾಮೆ ಜರುಗಿಸಿ ಅಧಿಕೃತ ಅಧಿಕಾರಿಗಳಿಗೆ 
ಸಲ್ಲಿಸಿರುತ್ತಾರೆ. ಆರೋಪಿಗಳು ಪತ್ತೆಯಾಗದೇ ಇರುವ ಕಾರಣ, ಅಮಾನತ್ತುಪಡಿಸಿಕೊಂಡಿರುವ 405 ಕೆ.ಜಿ ಶ್ರೀಗಂಧವನ್ನು ಸರ್ಕಾರದ ಪರ 
ಮುಟ್ಟುಗೋಲು ಹಾಕಿಕೊಳ್ಳಲು ಕ್ರಮ ಜರುಗಿಸುವಂತೆ ಕೋರಿರುತ್ತಾರೆ. 


ಪ್ರಕರಣಕ್ಕೆ ಸಂಬಂಧಿಸಿದ ಸರ್ಕಾರಿ ಪರ ಸಾಕ್ಷಿಗಳಾದ ಶ್ರೀ.ಕೆ.ಯು.ಪೋತಪ್ಪ ಬಿನ್‌ ಲೇಟ್‌ ಶ್ರೀ.ಕೆ.ಯು.ಅಂಬಣ್ಣ, ವಲಯ ಅರಣ್ಯಾಧಿಕಾರಿ 
(ಅಂದಿನ ವನಪಾಲಕ), ಶ್ರೀ.ಕೆ.ವಿ.ಶ್ರೀನಿವಾಸಪ್ಪ ಬಿನ್‌ ಲೇಟ್‌ ಶ್ರೀ.ವರದಪ್ರ ವಲಯ ಅರಣ್ಯಾಧಿಕಾರಿ ಹಾಗೂ ಶ್ರೀಕೆ.ಜಿ.ಮ೦ಜುನಾಥ್‌ ಬಿನ್‌ ಲೇಟ್‌ 
ಶ್ರೀ.ಕೆ.ಎಸ್‌.ಗ೦ಗಣ್ಣ, ವನಪಾಲಕ (ಅಂದಿನ ಅರಣ್ಯ ರಕ್ಷಕ) ಇವರುಗಳ ಮುಖ್ಯ ವಿಚಾರಣೆಯನ್ನು ಶ್ರೀ.ರವಿಕುಮಾರ್‌, ಸಹಾಯಕ ಸರ್ಕಾರಿ 
ಅಭಿಯೋಜಕರು ದಿನಾ೦ಕ:16-09-2011ರಂದು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸ೦ರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು 
ರವರ ಸಮಕ್ಷಮ ನಡೆಸಿರುತ್ತಾರೆ. 


ಸರ್ಕಾರಿ ಪರ ಸಾಕ್ಷಿಗಳಾದ ಶ್ರೀ.ಮಹದೇವಯ್ಯ, ವಲಯ ಅರಣ್ಯಾಧಿಕಾರಿ, ಶ್ರೀ.ರಾಮಸ್ವಾಮಿ, ಅರಣ್ಯ ರಕ್ಷಕ ಹಾಗೂ ಶ್ರೀ.ವಿ.ಅನಂತ, ವಾಹನ 
ಚಾಲಕ ಇವರು ಗೈರು ಹಾಜರಾದ ಕಾರಣ ವಿಚಾರಣೆಗೆ ಒಳಪಡಿಸಲಾಗಿರುವುದಿಲ್ಲ. ಹಾಜರಿದ್ದ ಸರ್ಕಾರಿ ಸಾಕ್ಷಿಗಳು ನೀಡಿರುವ ಹೇಳಿಕೆಗಳು ಪ್ರಕರಣದಲ್ಲಿ 
405 ಕೆ.ಜಿ ಶ್ರೀಗಂಧವನ್ನು ಅಕ್ರಮವಾಗಿ ದಾಸ್ತಾನು ಮಾಡಿರುವ ಬಗ್ಗೆ ಸಾಕ್ಷಿ ನೀಡಿರುವುದರಿಂದ ಗೈರು ಹಾಜರಿರುವ ಸಾಕ್ಷಿಗಳ ವಿಚಾರಣೆ ಅವಶ್ಯಕತೆ 
ಇಲ್ಲವೆಂದು ಸರ್ಕಾರಿ ವಕೀಲರು ವಾದವನ್ನು ಮಂಡಿಸಿರುತ್ತಾರೆ. 


ಪ್ರಕರಣದ ಬಗ್ಗೆ ಸರ್ಕಾರಿ ವಕೀಲರು ಮಂಡಿಸಿದ ವಾದ ಮತ್ತು ಹಾಜರುಪಡಿಸಿರುವ ದಾಖಲೆಗಳನ್ನು ಪರಿಶೀಲಿಸಲಾಯಿತು. ಆರೋಪಿಯು 
ತಲೆಮರೆಸಿಕೊಂಡಿರುವುದರಿಂದ ಹಾಗೂ ಪ್ರತಿವಾದಿಗಳು ಹಾಜರಿರದ ಕಾರಣ, ಆರೋಪಿಗಳು ಅವರ ವಿಳಾಸದಲ್ಲಿ ವಾಸವಿಲ್ಲದೇ ಇರುವ ಕಾರಣ, ನನ್ನ 
ಎದುರಿನಲ್ಲಿ ಹಾಜರುಪಡಿಸಿರುವ ದಾಖಲೆಗಳ ಆದಾರದ ಮೇಲೆ ತೀರ್ಮಾನವನ್ನು ಕೈಗೊಳ್ಳಬೇಕಾಗಿರುತ್ತದೆ. ತೀರ್ಮಾನವನ್ನು ಕೈಗೊಳ್ಳಲು ಈ ಕೆಳಕಂಡ 
ಅಂಶಗಳನ್ನು ಪರಿಗಣಿಸಬೇಕಾಗಿದೆ. 


1 ಸದರಿ ಪ್ರಕರಣದಲ್ಲಿ ಅಮಾನತ್ತುಪಡಿಸಿಕೊಳ್ಳಲಾಗಿರುವ ಒಟ್ಟು 405 ಕೆ.ಜಿ ಶ್ರೀಗಂಧದ ತುಂಡುಗಳು ದಾಸ್ತಾನು ಮಾಡಿರುವುದು ಕರ್ನಾಟಕ 
ಅರಣ್ಯ ಕಾಯ್ದೆ 1963 ರ ಸೆಕ್ಟನ್‌ 87 ರ ಉಲ್ಲಂಘನೆಯಾಗಿದೆಯೇ? 


2. ಸದರಿ ಪ್ರಕರಣದಲ್ಲಿ ಅಮಾನತ್ತುಪಡಿಸಿಕೊಳ್ಳಲಾಗಿರುವ ಒಟ್ಟು 405 ಕೆ.ಜಿ ಶ್ರೀಗಂಧದ ತುಂಡುಗಳನ್ನು ಸರ್ಕಾರದ ಪರ ಮುಟ್ಟುಗೋಲು 
ಹಾಕಿಕೊಳ್ಳಲು ಯೋಗ್ಯವಾಗಿದೆಯೇ? 


3. ಮೇಲಿನ ಅಂಶಗಳಿಗೆ ಅನುಗುಣವಾಗಿ ಯಾವ ಆದೇಶ? 
ಮೇಲಿನ ಅಂಶಗಳಿಗೆ ನನ್ನ ಉತ್ತರ ಈ ಕೆಳಕಂಡಂತೆ ಇರುತ್ತದೆ. 
1. ಮೊದಲನೇ ಅಂಶಕ್ಕೆ ನನ್ನ ಉತ್ತರ ಅಹುದು ಎಂಬುದಾಗಿರುತ್ತದೆ. 
2. ಎರಡನೇ ಅಂಶಕ್ಕೆ ನನ್ನ ಉತ್ತರ ಅಹುದು ಎಂಬುದಾಗಿರುತ್ತದೆ. 
3. ಅಂತಿಮ ಆದೇಶವನ್ನು ಈ ಕೆಳಕಂಡ ಕಾರಣಗಳಿಗೆ ನೀಡಲಾಗಿದೆ. 


ದಿನಾಂಕ:26-09-1996ರ೦ದು ಸಿಬ್ಬಂದಿಗಳು ಹೊಸಕೋಟೆ ತಾಲ್ಲೂಕಿನ ಮೇಡಿ ಮಲ್ಲಸಂದ್ರ ಗ್ರಾಮದ ಮೇಲೆ ದಾಳಿ ಮಾಡಿದಾಗ ಸೈಯದ್‌ 
ಅಹಮದ್‌ ಎಂಬುವವರಿಗೆ ಸೇರಿದ ಮನೆಯ ಒಳಗಡೆ ಇದ್ದ ಗುಂಡಿಯ ಒಳಗೆ ಅಕ್ರಮವಾಗಿ ಶ್ರೀಗಂಧದ ತುಂಡುಗಳನ್ನು ದಾಸ್ತಾನು ಮಾಡಿರುವುದು 
ಕರ್ನಾಟಕ ಅರಣ್ಯ ಕಾಯ್ದೆ 1963 ರ ಸೆಕ್ಷನ್‌ 87ರ ಉಲ್ಲಂಘನೆಯಾಗಿರುತ್ತದೆ. ಶ್ರೀಗಂಧವನ್ನು ದಾಸ್ತಾನು ಮಾಡಲು ಇರಬೇಕಾದ ರಹದಾರಿ ಮತ್ತು 
ಸಂಬಂಧಪಟ್ಟ ದಾಖಲೆಗಳು ಸದರಿ ಮನೆಯಲ್ಲಿ ದೊರಕದೇ ಇರುವುದರಿಂದ ಅರಣ್ಯ ಮೊಕದ್ದಮೆಯು ದಾಖಲಾಗಿದ್ದು, ಅರಣ್ಯ ಸಿಬ್ಬಂದಿಯು 
ದಾಖಲಿಸಿರುವ ಮೊಕದ್ದಮೆಯು ಅರಣ್ಯ ಕಾಯ್ದೆಯ ವ್ಯಾಪ್ತಿಯಲ್ಲಿ ಸರಿ ಇರುತ್ತದೆ. ಮನೆಯ ಮಾಲೀಕರ ಮಾಹಿತಿಯನ್ನು ಸಂಗ್ರಹಿಸಲು ವಲಯ 
ಅರಣ್ಯಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, ಬೆ೦ಗಳೂರು ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲ್ಲೂಕು, ಮೇಡಿ ಮಲ್ಲಸಂದ್ರ 
ಗ್ರಾಮದಲ್ಲಿ ಈ ಹಿ೦ದೆ ವಾಸವಿದ್ದ ಸೈಯದ್‌ ಮಹಮದ್‌ ಇವರ ವಾಸಸ್ಥಳಕ್ಕೆ ಭೇಟ ನೀಡಿ ವಿಜಾರಣೆ ನಡೆಸಿದ ಸಮಯದಲ್ಲಿ ಸೈಯದ್‌ ಮಹಮದ್‌ 
ಇವರ ಮನೆಯ ಮೇಲೆ ಇಲಾಖೆಯವರು ದಾಳಿ ಮಾಡಿದಾಗಿನಿಂದ ಸದರಿ ಮನೆಯಲ್ಲಿ ಯಾರೂ ಸಹ ವಾಸವಿರುವುದಿಲ್ಲವೆಂದು ಹಾಗೂ ಸೈಯದ್‌ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೧೪೧ 





ಮಹಮದ್‌ ಎಂಬ ವ್ಯಕ್ತಿಯು ಇಲ್ಲಿಯವರೆಗೂ ಕಂಡಿರುವುದಿಲ್ಲವೆಂದು ವಲಯ ಅರಣ್ಯಾಧಿಕಾರಿಗಳು ಪಂಚನಾಮೆ ಸಹಿತ ಸಲ್ಲಿಸಿರುವ ವರದಿಯಿಂದ 
ಕಂಡುಬಂದಿರುತ್ತದೆ. ಸರ್ಕಾರಿ ಪರ ಸಾಕ್ಷಿಗಳು ಸಹ ಸದರಿ ಶ್ರೀಗಂಧವನ್ನು ಅಕ್ರಮವಾಗಿ ದಾಸ್ತಾನು ಮಾಡಿರುವುದನ್ನು ವಿಚಾರಣಾ ಸಮಯದಲ್ಲಿ ಹೇಳಿಕೆ 
ನೀಡಿರುತ್ತಾರೆ. ಆದುದರಿಂದ ಒಟ್ಟು 405 ಕೆ.ಜಿ ಶ್ರೀಗಂಧದ ತುಂಡುಗಳ ದಾಸ್ತಾನು ಮಾಡಿ ಕರ್ನಾಟಕ ಅರಣ್ಯ ಕಾಯ್ದೆ 1963 ರ ಸೆಕ್ಷನ್‌ 84ರ ಮೇರೆಗೆ 
ಸರ್ಕಾರಿ ಸ್ಪತ್ತಾಗಿದ್ದು, ಸೆಕ್ಷನ್‌ 87ರ ಉಲ್ಲಂಘನೆ ಆಗಿರುವುದು ಖಾತರಿಯಾಗಿರುತ್ತದೆ. 


ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಟನ್‌ 71ಎ ಮೇರೆಗೆ ಅರಣ್ಯ ಮೊಕದ್ದಮೆಯಲ್ಲಿ ಅಮಾನತ್ತುಪಡಿಸಿಕೊಂಡಿರುವ ಸರ್ಕಾರ ಸ್ವತ್ತಾದ 405 
ಕೆ.ಜಿ ಶ್ರೀಗಂಧದ ತುಂಡುಗಳನ್ನು ಅಧಿಕೃತ ಅಧಿಕಾರಿಯ ಮುಂದೆ ಹಾಜರುಪಡಿಸಿರುವುದರಿಂದ ಅಂತಹ ಸ್ವತ್ತನ್ನು ಸರ್ಕಾರದ ಪರ ಮುಟ್ಟುಗೋಲು 
ಹಾಕಿಕೊಳ್ಳಲು ಅವಕಾಶವಿರುವುದರಿ೦ದ ಸದರಿ ಶ್ರೀಗಂಧವನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿರುತ್ತದೆ. 


ಆದೇಶ 


ನಾನು ಕೆ.ಬಿ.ಮ೦ಜುನಾಥ, ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆ೦ಗಳೂರು ಕರ್ನಾಟಕ 
ಅರಣ್ಯ ಕಾಯ್ದೆ 1963ರ ಸೆಕ್ಟನ್‌ 71ಎ ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅರಣ್ಯ ಅಪರಾಧ ಮೊಕದ್ದಮೆ ಸಂಖ್ಯೆ:158/1996-97ರಲ್ಲಿ 
ಅಮಾನತ್ತುಪಡಿಸಿಕೊಂಡಿರುವ 405 ಕೆ.ಜಿ ಶ್ರೀಗಂಧದ ತುಂಡುಗಳನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಈ ಮೂಲಕ ಆದೇಶಿಸುತ್ತೇನೆ. 


ಈ ಆದೇಶವನ್ನು ಬೆರಳಚ್ಚುಗಾರರಿಗೆ ಉತ್ತಲೇಖನ ಕೊಟ್ಟಿದ್ದು, ಅವರು ಬೆರಳಚ್ಚಿಸಿದ ನಂತರ ತಿದ್ದುಪಡಿ ಮಾಡಿ ಈ ದಿನ ದಿನಾಂಕ: 
16-12-2011ರಂದು ತೆರೆದ ನ್ಯಾಯಾಲಯದಲ್ಲಿ ಘೋಷಿಸಲಾಗಿದೆ. 


ಈ ಆದೇಶವು ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ 30 ದಿವಸಗಳ ನಂತರ ಜಾರಿಗೆ ಬರುತ್ತದೆ. 


ಬ್‌ ಅ 


ಕೆ.ಬಿ.ಮಂಜುನಾಥ, 
ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಅರಣ್ಯ ಸಂಚಾರಿ ದಳ, ಬೆ೦ಗಳೂರು. 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷ ಣಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರ ನ್ಯಾಯಾಲಯ. 
ಎಫ್‌.ಓ.ಸಿ ಸಂಖ್ಯೆ: 334/1996-97 ದಿನಾಂಕ: 31/03/1997 


ಸಂಖ್ಯೆ : ಎ1.ಅಅಪ್ರ714.334/96-97, ದಿನಾ೦ಕ : 16/12/2011. 


ಉಪಸ್ಲಿತರು ಕ ಶ್ರೀ ಕೆ.ಬಿ. ಮಂಜುನಾಥ, ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಅರಣ್ಯ ಸಂಚಾರಿ ದಳ, ಬೆಂಗಳೂರು 

ಪಿರ್ಯಾದಿ ಕ ವಲಯ ಅರಣ್ಯಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು 

ಅರ್ಜಿದಾರರು:ಆರೋಪಿಗಳು ಕ ಪತ್ತೆಯಾಗಿರುವುದಿಲ್ಲ 


ಪ್ರಕರಣದ ಮುಖ್ಯಾಂಶಗಳು : 


ದಿನಾಂಕ:31-03-1996ರಂದು ಖಚಿತ ಮಾಹಿತಿಯ ಮೇಲೆ ಅರಣ್ಯ ಸಂಚಾರಿ ದಳದ ಸಿಬ್ಬಂದಿಗಳು ಬೆಂಗಳೂರು ನಗರದ ಪ್ರಕಾಶನಗರ 
ಬಡಾವಣೆಯ ಮುದ್ದಪ್ಪ ಗಾರ್ಡನ್‌ ರಸ್ತೆ, 2ನೇ ಅಡ್ಡರಸ್ಸೆಯಲ್ಲಿರುವ ಮನೆ ನಂ.52/1 ಮಳಿಗೆಗೆ ದಾಳಿ ಮಾಡಿದಾಗ ಅಕ್ರಮವಾಗಿ ಬೀಟೆ, ತೇಗ, ಹೊನ್ನೆ 
ಹಾಗು ಕೆಲವು ಕಾಡು ಜಾತಿಯ ಸೈಜುಗಳನ್ನು ಶೇಖರಿಸಿರುವುದು ಕಂಡುಬಂದಿರುತ್ತದೆ. ಇದಕ್ಕೆ ಸಂಬಂಧಪಟ್ಟವರು ಯಾರೂ ಸಹ ಸ್ಥಳದಲ್ಲಿ 
ಇಲ್ಲದಿದ್ದಕಾರಣ, ಸ್ಥಳೀಯರ ಬಳಿ ವಿಚಾರಿಸಲಾಗಿ, ಶೇಖರಿಸಿಟ್ಟಿದ್ದ ಮಾಲಿನ ವಾರಸುದಾರರು ಯಾರೆಂಬುದು ತಿಳಿದುಬಂದಿರುವುದಿಲ್ಲ. ಸದರಿ ಮರಗಳ 
ಕೋಯ್ದ ಸೈಜುಗಳನ್ನು ಅಳತೆ ಮಾಡಲಾಗಿ, ಬೀಟೆ ಕೋಯ್ದ ಸೈಜುಗಳು ಒಟ್ಟು 6.388 ಸಿ.ಎಫ್‌.ಟಿ, ಹೊನ್ನೆ ಕೋಯ್ದ ಸೈಜುಗಳು ಒಟ್ಟು 40.693 
ಸಿ.ಎಫ್‌.ಟಿ ಮತ್ತು ತೇಗ ಮರದ ಕೋಯ್ಬ ಸೈಜುಗಳು ಒಟ್ಟು 1781 ಸಿ.ಎಫ್‌.ಟಿ ಇರುತ್ತದೆ. ಸೂಕ್ತ ರಹದಾರಿ ಇಲ್ಲದೇ ಬೀಟೆ, ಹೊನ್ನೆ ಮತ್ತು ತೇಗದ 
ಮರದ ಕೋಯ್ದ ಸೈಜುಗಳನ್ನು ದಾಸ್ತಾನು ಮಾಡುವುದು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಪ್ರಕಾರ ಅಕ್ರಮವಾಗಿರುವುದರಿಂದ ಸದರಿ ಕೋಯ್ಬ 
ಸೈಜುಗಳನ್ನು ಮಹಜರ್‌ ಸಹಿತ ಸರ್ಕಾರದ ಪರ ಅಮಾನತ್ತುಪಡಿಸಿಕೊಂಡು ಅರಣ್ಯ ಅಪರಾಧ ಮೊಕದ್ದಮೆಯನ್ನು ದಾಖಲಿಸಿರುತ್ತಾರೆ ಮತ್ತು ಹೆಚ್ಚಿನ 
ತನಿಖೆಗಾಗಿ ಜಪ್ತು ಮಾಡಲಾದ ಮಾಲನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, ಬೆಂಗಳೂರು 
ರವರ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. ಜಪ್ತು ಮಾಡಲಾದ ಮುದ್ದೆಮಾಲನ್ನು ಸುರಕ್ಷತೆಗಾಗಿ ಅರಣ್ಯ ಇಲಾಖೆಯ ಜಾರಕಬಂಡೆ ದಾಸ್ತಾನು 
ಮಳಿಗೆಯಲ್ಲಿ ಇಡಲಾಗಿರುತ್ತದೆ. 


೧೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 





ಸೂಕ್ತ ರಹದಾರಿ ಇಲ್ಲದೇ ಅಕ್ರಮವಾಗಿ ಬೀಟೆ, ಹೊನ್ನೆ ಮತ್ತು ತೇಗದ ಮರದ ಕೋಯ್ಬ ಸೈಜುಗಳನ್ನು ದಾಸ್ತಾನು ಮಾಡುವುದು ಕರ್ನಾಟಕ 
ಅರಣ್ಯ ಕಾಯ್ದೆಯ ಉಲ್ಲಂಘನೆಯಾಗಿದ್ದು, ಆರೋಪಿಗಳು ಪತ್ತೆಯಾಗದೇ ಇರುವ ಕಾರಣ, ಅಮಾನತ್ತುಪಡಿಸಿಕೊಂಡಿರುವ ಬೀಟೆ, ಹೊನ್ನೆ ಮತ್ತು ತೇಗದ 
ಮರದ ಕೋಯ್ದ ಸೈಜುಗಳನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಕ್ರಮ ಜರುಗಿಸುವಂತೆ ಕೋರಿರುತ್ತಾರೆ. 


ಪ್ರಕರಣಕ್ಕೆ ಸಂಬಂಧಿಸಿದ ಸರ್ಕಾರಿ ಪರ ಸಾಕ್ಷಿಗಳಾದ ಶ್ರೀ.ಕೆ.ವಿ.ಶ್ರೀನಿವಾಸಪ್ಪ ಬಿನ್‌ ಲೇಟ್‌ ಶ್ರೀ.ವರದಪ್ಪ, ವಲಯ ಅರಣ್ಯಾಧಿಕಾರಿ ಇವರ 
ಮುಖ್ಯ ವಿಚಾರಣೆಯನ್ನು ಶ್ರೀ.ರವಿಕುಮಾರ್‌, ಸಹಾಯಕ ಸರ್ಕಾರಿ ಅಭಿಯೋಜಕರು ದಿನಾಂಕ:16-09-2011ರಂದು ಅಧಿಕೃತ ಅಧಿಕಾರಿ ಹಾಗೂ ಉಪ 
ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರ ಸಮಕ್ಷಮ ನಡೆಸಿರುತ್ತಾರೆ. 


ಸರ್ಕಾರಿ ಪರ ಸಾಕ್ಷಿಗಳಾದ ಶ್ರೀ. ಮಹದೇವಯ್ಯ, ವಲಯ ಅರಣ್ಯಾಧಿಕಾರಿ, ಶ್ರೀ.ಕೆ.ಎಸ್‌.ರುದ್ರಯ್ಯ, ಉಪ ವಲಯ ಅರಣ್ಯಾಧಿಕಾರಿ (ಅಂದಿನ 
ಅರಣ್ಯ ರಕ್ಷಕ) ಹಾಗೂ ಶ್ರೀ.ವೀರಣ್ಣ ರೆಡ್ಡಿ, ಅರಣ್ಯ ರಕ್ಷಕ ಇವರು ಗೈರು ಹಾಜರಾದ ಕಾರಣ ವಿಚಾರಣೆಗೆ ಒಳಪಡಿಸಲಾಗಿರುವುದಿಲ್ಲ. ಹಾಜರಿದ್ದ ಸರ್ಕಾರಿ 
ಸಾಕ್ಷಿಗಳು ನೀಡಿರುವ ಹೇಳಿಕೆಗಳು ಪ್ರಕರಣದಲ್ಲಿ ಒಟ್ಟು 48.862 ಘನ ಅಡಿ ಬೀಟೆ, ಹೊನ್ನೆ ಮತ್ತು ತೇಗದ ಮರದ ಕೋಯ್ಬ ಸೈಜುಗಳನ್ನು ಅಕ್ರಮವಾಗಿ 
ದಾಸ್ತಾನು ಮಾಡಿರುವ ಬಗ್ಗೆ ಸಾಕ್ಷಿ ನೀಡಿರುವುದರಿಂದ ಗೈರು ಹಾಜರಿರುವ ಸಾಕ್ಷಿಗಳ ವಿಚಾರಣೆ ಅವಶ್ಯಕತೆ ಇಲ್ಲವೆಂದು ಸರ್ಕಾರಿ ವಕೀಲರು ವಾದವನ್ನು 
ಮಂಡಿಸಿರುತ್ತಾರೆ. 


ಪ್ರಕರಣದ ಬಗ್ಗೆ ಸರ್ಕಾರಿ ವಕೀಲರು ಮಂಡಿಸಿದ ವಾದ ಮತ್ತು ಹಾಜರುಪಡಿಸಿರುವ ದಾಖಲೆಗಳನ್ನು ಪರಿಶೀಲಿಸಲಾಯಿತು. ಪ್ರತಿವಾದಿಗಳು 
ಇಲ್ಲದ ಕಾರಣ, ನನ್ನ ಎದುರಿನಲ್ಲಿ ಹಾಜರುಪಡಿಸಿರುವ ದಾಖಲೆಗಳ ಆದಾರದ ಮೇಲೆ ತೀರ್ಮಾನವನ್ನು ಕೈಗೊಳ್ಳಬೇಕಾಗಿರುತ್ತದೆ. ತೀರ್ಮಾನವನ್ನು 
ಕೈಗೊಳ್ಳಲು ಈ ಕೆಳಕಂಡ ಅಂಶಗಳನ್ನು ಪರಿಗಣಿಸಬೇಕಾಗಿದೆ. 


1. ಸದರಿ ಪ್ರಕರಣದಲ್ಲಿ ಅಮಾನತ್ತುಪಡಿಸಿಕೊಳ್ಳಲಾಗಿರುವ ಒಟ್ಟು 48.862 ಘನ ಅಡಿ ಬೀಟೆ, ಹೊನ್ನೆ ಮತ್ತು ತೇಗದ ಮರದ ಕೋಯ್ಬ 
ಸೈಜುಗಳನ್ನು ದಾಸ್ತಾನು ಮಾಡಿರುವುದು ಕರ್ನಾಟಕ ಅರಣ್ಯ ಕಾಯ್ದೆ 1963 ರ ಸೆಕ್ಟನ್‌ 104 ಎ ಮತ್ತು ನಿಯಮ 1969 ರ ನಿಯಮ 144 
ಗಳ ಉಲ್ಲಂಘನೆಯಾಗಿದೆಯೇ? 


2. ಸದರಿ ಪ್ರಕರಣದಲ್ಲಿ ಅಮಾನತ್ತುಪಡಿಸಿಕೊಳ್ಳಲಾಗಿರುವ ಒಟ್ಟು 48.862 ಘನ ಅಡಿ ಬೀಟೆ, ಹೊನ್ನೆ ಮತ್ತು ತೇಗದ ಮರದ ಕೋಯ್ದ 
ಸೈಜುಗಳನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆಯೇ? 


3. ಮೇಲಿನ ಅಂಶಗಳಿಗೆ ಅನುಗುಣವಾಗಿ ಯಾವ ಆದೇಶ? 
ಮೇಲಿನ ಅಂಶಗಳಿಗೆ ನನ್ನ ಉತ್ತರ ಈ ಕೆಳಕಂಡಂತೆ ಇರುತ್ತದೆ. 
1. ಮೊದಲನೇ ಅಂಶಕ್ಕೆ ನನ್ನ ಉತ್ತರ ಅಹುದು ಎಂಬುದಾಗಿರುತ್ತದೆ. 
2. ಎರಡನೇ ಅಂಶಕ್ಕೆ ನನ್ನ ಉತ್ತರ ಅಹುದು ಎಂಬುದಾಗಿರುತ್ತದೆ. 
3. ಅಂತಿಮ ಆದೇಶವನ್ನು ಈ ಕೆಳಕಂಡ ಕಾರಣಗಳಿಗೆ ನೀಡಲಾಗಿದೆ. 


ದಿನಾಂಕ:31-03-1996ರಂದು ಸಿಬ್ಬಂದಿಗಳು ಬೆಂಗಳೂರು ನಗರದ ಪ್ರಕಾಶನಗರ ಬಡಾವಣೆಯ ಮುದ್ದಪ್ಪ ಗಾರ್ಡನ್‌ ರಸ್ತೆ, 2ನೇ 
ಅಡ್ಡರಸ್ತೆಯಲ್ಲಿರುವ ಮನೆ ನಂ.52/ ಮಳಿಗೆಗೆ ದಾಳಿ ಮಾಡಿದಾಗ ಅಕ್ರಮವಾಗಿ ಬೀಟೆ, ತೇಗ, ಹೊನ್ನೆ ಹಾಗೂ ಕೆಲವು ಕಾಡು ಜಾತಿಯ ಸೈಜುಗಳನ್ನು 
ಶೇಖರಿಸಿರುವುದು. 


ಕರ್ನಾಟಕ ಅರಣ್ಯ ಕಾಯ್ದೆ 1963 ರ ಪ್ರಕಾರ ಬೀಟೆ, ತೇಗ ಹಾಗೂ ಹೊನ್ನೆ ಮರದ ಕೋಯ್ಬ ಸೈಜುಗಳನ್ನು ದಾಸ್ತಾನು ಮಾಡಲು 
ಇರಬೇಕಾದ ರಹದಾರಿ ಮತ್ತು ಸಂಬಂಧಪಟ್ಟ ದಾಖಲೆಗಳು ಸದರಿ ಸ್ಥಳದಲ್ಲಿ ದೊರಕದೇ ಇರುವುದರಿಂದ ಮತ್ತು ಸದರಿ ಮಾಲಿನ ವಾರಸುದಾರರು 
ಯಾರೆಂಬುದು ಪತ್ತೆಯಾಗದ ಕಾರಣ ಅರಣ್ಯ ಮೊಕದ್ದಮೆಯು ದಾಖಲಾಗಿದ್ದು, ಅರಣ್ಯ ಸಿಬ್ಬಂದಿಯು ದಾಖಲಿಸಿರುವ ಮೊಕದ್ದಮೆಯು ಅರಣ್ಯ 
ಕಾಯ್ದೆಯ ವ್ಯಾಪ್ತಿಯಲ್ಲಿ ಸರಿ ಇರುತ್ತದೆ. ಸರ್ಕಾರಿ ಪರ ಸಾಕ್ಷಿಗಳು ಸಹ ಸದರಿ ಬೀಟೆ, ತೇಗ ಹಾಗೂ ಹೊನ್ನೆ ಮರಗಳ ಕೋಯ್ದ ಸೈಜುಗಳನ್ನು 
ಅಕ್ರಮವಾಗಿ ದಾಸ್ತಾನು ಮಾಡಿರುವುದನ್ನು ವಿಚಾರಣಾ ಸಮಯದಲ್ಲಿ ಹೇಳಿಕೆ ನೀಡಿರುತ್ತಾರೆ. ಆದುದರಿಂದ ಕರ್ನಾಟಕ ಅರಣ್ಯ ಕಾಯ್ದೆ 1963 ಹಾಗೂ 
ನಿಯಮ 1969ರ ಉಲ್ಲಂಘನೆಯಾಗಿರುವುದು ಖಾತರಿಯಾಗಿರುತ್ತದೆ. 


ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಟನ್‌ 80 ರ ಮೇರೆಗೆ ಅರಣ್ಯೋತ್ಪನ್ನಗಳ ಮಾಲೀಕತ್ವವು ರುಜುವಾತು ಆಗುವವರೆಗೆ ಅವು ಸರ್ಕಾರದ 
ಸ್ವತ್ತೆಂದು ಭಾವಿಸಲಾಗುವುದು. ಸದರಿ ಪ್ರಕರಣದಲ್ಲಿ ಅಮಾನತ್ತುಪಡಿಸಿಕೊಂಡಿರುವ ಬೀಟೆ, ತೇಗ ಹಾಗೂ ಹೊನ್ನೆ ಮರಗಳ ಒಟ್ಟು 48.862 ಘನ ಅಡಿ 
ಕೋಯ್ದ ಸೈಜುಗಳನ್ನು ಅಧಿಕೃತ ಅಧಿಕಾರಿಯ ಮುಂದೆ ಹಾಜರುಪಡಿಸಲಾಗಿದೆ. ಸದರಿ ಮಾಲಿನ ವಾರಸುದಾರರು ಪತ್ತೆಯಾಗಿರುವುದಿಲ್ಲವೆಂದು 
ವಿಚಾರಣಾ ಸಮಯದಲ್ಲಿ ಸರ್ಕಾರಿ ಪರ ಸಾಕ್ಷಿ ನೀಡಲಾಗಿದೆ. ವಾರಸುದಾರರಿಲ್ಲದ ಸ್ವತ್ತನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು 
ಅವಕಾಶವಿರುವುದರಿಂದ ಸದರಿ ಮಾಲನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿರುತ್ತದೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೧೪೩ 





ಆದೇಶ 


ನಾನು ಕೆ.ಬಿ.ಮ೦ಜುನಾಥ, ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು ಕರ್ನಾಟಕ 
ಅರಣ್ಯ ಕಾಯ್ದೆ 1963ರ ಸೆಕ್ಟನ್‌ 71ಎ ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅರಣ್ಯ ಅಪರಾಧ ಮೊಕದ್ದಮೆ ಸಂಖ್ಯೆ:334/1996-97ರಲ್ಲಿ 
ಅಮಾನತ್ತುಪಡಿಸಿಕೊಂಡಿರುವ ಬೀಟೆ ಕೋಯ್ದ ಸೈಜುಗಳು ಒಟ್ಟು 6.388 ಸಿ.ಎಫ್‌.ಟಿ, ಹೊನ್ನೆ ಕೋಯ್ದ ಸೈಜುಗಳು ಒಟ್ಟು 40.693 ಸಿ.ಎಫ್‌.ಟಿ ಮತ್ತು 
ತೇಗ ಮರದ ಕೋಯ್ದ ಸೈಜುಗಳು ಒಟ್ಟು 1.781 ಸಿ.ಎಫ್‌.ಟಿ ಗಳನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಈ ಮೂಲಕ ಆದೇಶಿಸುತ್ತೇನೆ. 


ಈ ಆದೇಶವನ್ನು ಬೆರಳಚ್ಚುಗಾರರಿಗೆ ಉತ್ತಲೇಖನ ಕೊಟ್ಟಿದ್ದು, ಅವರು ಬೆರಳಚ್ಚಿಸಿದ ನಂತರ ತಿದ್ದುಪಡಿ ಮಾಡಿ ಈ ದಿನ ದಿನಾಂಕ:16-12- 
2011ರಂದು ತೆರೆದ ನ್ಯಾಯಾಲಯದಲ್ಲಿ ಘೋಷಿಸಲಾಗಿದೆ. 


ಈ ಆದೇಶವು ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ 30 ದಿವಸಗಳ ನಂತರ ಜಾರಿಗೆ ಬರುತ್ತದೆ. 


ನ್‌ ಭವ) 


ಕೆ.ಬಿ.ಮಂಜುನಾಥ, 
ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಅರಣ್ಯ ಸಂಚಾರಿ ದಳ, ಬೆಂಗಳೂರು. 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷ ಣಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರ ನ್ಯಾಯಾಲಯ. 
ಎಫ್‌.ಓ.ಸಿ ಸಂಖ್ಯೆ: 262/2000-01, ದಿನಾಂಕ: 02/02/2001 


ಸಂಖ್ಯೆ : ಎ1 ಅಅಪ್ರ714.262/00-01 ದಿನಾಂಕ : 20/12/2011. 


ಉಪಸ್ಸಿತರು ಕ ಶ್ರೀ ಕೆ.ಬಿ. ಮಂಜುನಾಥ, ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಅರಣ್ಯ ಸಂಚಾರಿ ದಳ, ಬೆಂಗಳೂರು 
ಪಿರ್ಯಾದಿ ಕ್ಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು 
ಅರ್ಜಿದಾರರು:ಆರೋಪಿಗಳು ಕ ಎ1-ಸಿದ್ದಿಕ್‌ ಬಿನ್‌ ಹವಿರಾದ್‌, ಚಿಕ್ಕಮಗಳೂರು ಜಿಲ್ಲೆ 
ಎ2-ಸೋಮಶೇಖರ್‌ ಬಿನ್‌ ಕುಮಾರಸ್ವಾಮಿ, ಚಿಕ್ಕಮಗಳೂರು 


ಪ್ರಕರಣದ ಮುಖ್ಯಾಂಶಗಳು : 


ದಿನಾ೦ಕ:02-02-2001ರಂದು ರಾತ್ರಿ 10.30ರ ಸಮಯದಲ್ಲಿ ಅರಣ್ಯ ಸಂಚಾರಿ ದಳದ ಸಿಬ್ಬಂದಿ ಗಸ್ತು ಕಾರ್ಯಚರಣೆಯಲ್ಲಿ 
ನಿರ್ವಹಿಸುತ್ತಿದ್ದಾಗ ತುಮಕೂರು ಕಡೆಯಿ೦ದ ಬೆ೦ಗಳೂರು ಕಡೆಗೆ ಅನುಮಾನಸ್ಪದವಾಗಿ ಬರುತ್ತಿದ್ದ ಮಾರುತಿ 800 ಬಿಳಿ ಬಣ್ಣದ ಕಾರನ್ನು ತಡೆದು ನಿಲ್ಲಿಸಿ 
ಪರಿಶೀಲಿಸಲಾಗಿ, ಕಾರಿನ ನೊಂದಣಿ ಸಂಖ್ಯೆಕೆಎ-18-ಎಂ-1821 ಆಗಿದ್ದು, ಕಾರಿನ ಒಳಗೆ ಇಬ್ಬರು ವ್ಯಕ್ತಿಗಳು ಇರುವುದು ಕಂಡುಬಂದಿರುತ್ತದೆ. ನಂತರ 
ಕಾರಿನ ಡಿಕ್ಕಿಯನ್ನು ತೆಗೆಯಿಸಿ ನೋಡಲಾಗಿ, ಡಿಕ್ಕಿಯಲ್ಲಿ ಒಂದು ಗೋಣಿ ಚೀಲದಲ್ಲಿ ಮೂಟೆ ಕಟ್ಟಿ ಇಟ್ಟಿರುವುದನ್ನು ಕಂಡು ಅದನ್ನು ತೆಗೆದು ನೋಡಲಾಗಿ, 
ಮೂಟೆಯಲ್ಲಿ ಸಿಪ್ಪೆಸಹಿತ ಹಾಗೂ ಸಿಪ್ಪೆರಹಿತ ಶ್ರೀಗಂಧದ ತುಂಡುಗಳು ಹಾಗೂ ಮೂಟೆಯ ಕೆಳಗಡೆಯೂ ಸಹ ಶ್ರೀಗಂಧದ ತುಂಡುಗಳು ಇರುವುದು 
ಕಂಡುಬಂದಿರುತ್ತದೆ. ಕಾರಿನಲ್ಲಿದ್ದ ಆಸಾಮಿಗಳಾದ 1.ಸಿದ್ದಿಕ್‌ ಬಿನ್‌ ಹವಿರದ್‌, ವಾಹನ ಚಾಲಕ, ಆಲ್ದೂರು ಗ್ರಾಮ, ಚಿಕ್ಕಮಗಳೂರು ಜಿಲ್ಲೆ ಹಾಗೂ 
2.ಸೋಮಶೇಖರ್‌ ಬಿನ್‌ ಕುಮಾರಸ್ವಾಮಿ, ಆಲ್ದೂರು ಗ್ರಾಮ, ಚಿಕ್ಕಮಗಳೂರು ಇವರುಗಳನ್ನು ವಿಚಾರಣೆಗೆ ಒಳಪಡಿಸಿ ಶ್ರೀಗಂಧವನ್ನು ಸಾಗಣೆ ಮಾಡಲು 
ಅರಣ್ಯ ಇಲಾಖೆಯ ರಹದಾರಿ ಇರುವುದೇ? ಎಂದು ಪ್ರಶ್ನಿಸಿದಾಗ, ತಮ್ಮ ಬಳಿ ರಹದಾರಿ ಇರುವುದಿಲ್ಲವೆಂದು ತಿಳಿಸಿರುತ್ತಾರೆ. ಆರೋಪಿಗಳನ್ನು ಮತ್ತು 
ಶ್ರೀಗಂಧದ ತುಂಡುಗಳನ್ನು ಪಂಚನಾಮೆ ಸಹಿತ ವಶಕ್ಕೆ ತೆಗೆದುಕೊಳ್ಳಲಾಯಿತು. ವಾಹನದಲ್ಲಿದ್ದ ಶ್ರೀಗಂಧವನ್ನು ತೂಕ ಮಾಡಲಾಗಿ, ಒಟ್ಟು 44 ಕೆ.ಜಿ 
ಇರುವುದು ಕಂಡುಬಂದಿರುತ್ತದೆ. ಕಾರನ್ನು ಪರಿಶೀಲನೆಗೆ ಒಳಪಡಿಸಿದಾಗ, ಕಾರಿನಲ್ಲಿ ನೊಂದಣಿ ಸಂಖ್ಯೆಗಳ ಎರಡು ನಾಮಫಲಕಗಳಿದ್ದು, ಅವುಗಳ 
ಸಂಖ್ಯೆ:ಕೆಎ-16-ಎಂ-2136 ಹಾಗೂ ಎಂಹೆಚ್‌-05-ಎ-675 ಎಂದು ಮುದ್ರಿತವಾಗಿರುತ್ತದೆ. ಕಾರಿನ ಚಾಸ್ಸಿ ಸಂಖ್ಯೆ:218131 ಆಗಿರುತ್ತದೆ. 


ಸೂಕ್ತ ರಹದಾರಿ ಇಲ್ಲದೇ ಶ್ರೀಗಂಧವನ್ನು ಸಾಗಣೆ ಮಾಡುವುದು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್‌ 80, 84, 87 ಮತ್ತು 
ಕರ್ನಾಟಕ ಅರಣ್ಯ ನಿಯಮ 1969ರ ನಿಯಮ 144, 154, ರ ಉಲ್ಲಂಘನೆಯಾಗಿರುತ್ತದೆ. ಆದುದರಿಂದ ಅರಣ್ಯ ಅಪರಾಧ ಮೊಕದ್ದಮೆಯನ್ನು 
ದಾಖಲಿಸಿರುತ್ತಾರೆ. ಬಂಧಿಸಲಾದ ಇಬ್ಬರು ಆರೋಪಿಗಳನ್ನು ಮಾನ್ಯ ಜೆ.ಎಂ.ಎಫ್‌.ಸಿ ನ್ಯಾಯಾಲಯ, ನೆಲಮಂಗಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
ರಲ್ಲಿ ಹಾಜರುಪಡಿಸಿ ನಂತರ ಆರೋಪಿಗಳನ್ನು ನ್ಯಾಯಂಗ ಬಂಧನಕ್ಕೆ ಒಳಪಡಿಸಲಾಗಿರುತ್ತದೆ. ಅಮಾನತ್ತುಪಡಿಸಿಕೊಂಡ ಸ್ವತ್ತನ್ನು ಅಧಿಕೃತ ಅಧಿಕಾರಿ 


೧೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 





ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, ಬೆ೦ಗಳೂರು ರವರ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. ಜಪ್ತು ಮಾಡಲಾದ 
ವಾಹನ ಮತ್ತು ಮುದ್ದೆಮಾಲನ್ನು ಸುರಕ್ಷತೆಗಾಗಿ ಅರಣ್ಯ ಸಂಚಾರಿ ದಳದ ದಾಸ್ತಾನು ಮಳಿಗೆಯಲ್ಲಿ ಇಡಲಾಗಿರುತ್ತದೆ. 


ಪ್ರಕರಣವನ್ನು ತನಿಖೆ ನಡೆಸಿದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅಮಾನತ್ತುಪಡಿಸಿಕೊಂಡಿರುವ ಮಾರುತಿ 800 ಬಿಳಿ ಬಣ್ಣದ 
ಕಾರು ಸಂಖ್ಯೆಕೆಎ-18-ಎ೦-1821 ಹಾಗೂ ಅದರಲ್ಲಿದ್ದ 44 ಕೆ.ಜಿ ಶ್ರೀಗಂಧವನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಕ್ರಮ ಜರುಗಿಸುವಂತೆ 
ಕೋರಿರುತ್ತಾರೆ. 


ವಾಹನದ ಮಾಲೀಕತ್ವದ ಬಗ್ಗೆ ಮಾಹಿತಿ ಪಡೆಯಲು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಚಿಕ್ಕಮಗಳೂರು ಮತ್ತು ರೀಜನಲ್‌ ಟ್ರಾನ್ಸ್‌ಪೋರ್ಟ್‌ 
ಆಫಿಸರ್‌, ಕಲ್ಯಾಣ್‌, ಬಾಂಬೆ ಇವರಿಗೆ ಪತ್ರ ವ್ಯವಹರಿಸಲಾಗಿದೆ. ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಂದ ಯಾವುದೇ ಮಾಹಿತಿ ಲಭ್ಯವಿಲ್ಲದ ಕಾರಣ, 
ವಾಹನದ ವಿವರಗಳನ್ನು ಮುದ್ರಿಸಿ ಕರ್ನಾಟಕ ರಾಜ್ಯಪತ್ರ ದಿನಾಂಕ:26-08-2004 ಹಾಗೂ 17-11-2011ರಲ್ಲಿ ಪ್ರಕಟಣೆಯನ್ನು ಹೊರಡಿಸಲಾಗಿತ್ತು. 
ಹೊಸ ದಿಗಂತ ದಿನಪತ್ರಿಕೆಯಲ್ಲಿ ದಿನಾ೦ಕ:14-08-2011ರಲ್ಲಿ ವಾಹನದ ಬಗ್ಗೆ ಜಾಹಿರಾತನ್ನು ನೀಡಿ, ವಾಹನದ ಮಾಲೀಕರು/ವಾರಸುದಾರರು 30 
ದಿನಗಳ ಒಳಗಾಗಿ ಸೂಕ್ತ ದಾಖಲೆಗಳೊಂದಿಗೆ ತಮ್ಮ ಆಕ್ಷೇಪಣೆಗಳನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ 
ದಳ, ಬೆಂಗಳೂರು ರವರ ಸಮಕ್ಷಮ ಸಲ್ಲಿಸಲು ಸೂಚಿಸಲಾಗಿತ್ತು. ಪ್ರಕಟಣೆಯ ಅವಧಿ ಪೂರ್ಣಗೊಂಡ ಬಳಿಕ ವಾಹನದ ಮಾಲೀಕತ್ವವನ್ನು ಯಾರೂ 
ಸಹ ವಹಿಸಿಕೊಂಡಿರುವುದಿಲ್ಲ ಮತ್ತು ಪ್ರಾಧಿಕಾರದ ಮುಂದೆ ಆಕ್ಷೇಪಣೆಗಳನ್ನು ಸಲ್ಲಿಸಿರುವುದಿಲ್ಲ. 


ಪ್ರಕರಣಕ್ಕೆ ಸಂಬಂಧಿಸಿದ ಸರ್ಕಾರಿ ಪರ ಸಾಕ್ಷಿಗಳಾದ ಶ್ರೀ.ವಿ.ಕೃಷ್ಣಮೂರ್ತಿ ಬಿನ್‌ ಲೇಟ್‌.ಶ್ರೀ.ಎ.ವೆಂಕಟಮುನಿಯಪ್ರ, ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ (ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ) ಹಾಗೂ ಶ್ರೀ.ಸದಾನಂದಪ್ಪ ಬಿನ್‌ ಲೇಟ್‌.ಶ್ರೀ.ಮುನಿಪೂಜೇಗೌಡ, ವಲಯ ಅರಣ್ಯಾಧಿಕಾರಿ 
(ಅಂದಿನ ವನಪಾಲಕ) ಇವರುಗಳ ಮುಖ್ಯ ವಿಚಾರಣೆಯನ್ನು ಶ್ರೀ.ರವಿಕುಮಾರ್‌, ಸಹಾಯಕ ಸರ್ಕಾರಿ ಅಭಿಯೋಜಕರು ದಿನಾ೦ಕ:16-09-2011ರಂದು 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು ರವರ ಸಮಕ್ಷಮ ನಡೆಸಿರುತ್ತಾರೆ. 


ಸರ್ಕಾರಿ ಪರ ಸಾಕ್ಷಿಗಳಾದ ಶ್ರೀ.ಎಂ.ರವಿರಾಜು, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಶ್ರೀ.ಕೆ.ಯು.ಪೋತಪ್ಪ, ವಲಯ 
ಅರಣ್ಯಾಧಿಕಾರಿ ಇವರು ಗೈರು ಹಾಜರಾದ ಕಾರಣ ವಿಚಾರಣೆಗೆ ಒಳಪಡಿಸಲಾಗಿರುವುದಿಲ್ಲ. ಹಾಜರಿದ್ದ ಸರ್ಕಾರಿ ಸಾಕ್ಷಿಗಳು ನೀಡಿರುವ ಹೇಳಿಕೆಗಳು 
ಪ್ರಕರಣದಲ್ಲಿ ವಾಹನ ಸಂಖ್ಯೆ:ಕೆಎ-18-ಎಂ-1821 ಒಳಗೊಂಡಿರುವ ಬಗ್ಗೆ ಸಾಕ್ಷಿ ನೀಡಿರುವುದರಿಂದ ಗೈರು ಹಾಜರಿರುವ ಸಾಕ್ಷಿಗಳ ವಿಚಾರಣೆ ಅವಶ್ಯಕತೆ 
ಇಲ್ಲವೆಂದು ಸರ್ಕಾರಿ ವಕೀಲರು ವಾದವನ್ನು ಮಂಡಿಸಿರುತ್ತಾರೆ. 


ಪ್ರಕರಣದ ಬಗ್ಗೆ ಸರ್ಕಾರಿ ವಕೀಲರು ಮಂಡಿಸಿದ ವಾದ ಮತ್ತು ಹಾಜರುಪಡಿಸಿರುವ ದಾಖಲೆಗಳನ್ನು ಪರಿಶೀಲಿಸಲಾಯಿತು. ಪ್ರತಿವಾದಿಗಳು 
ಹಾಜರಿರದ ಕಾರಣ, ಅವರ ವಿಳಾಸ ಪತ್ತೆಯಾಗದ ಕಾರಣ, ನನ್ನ ಎದುರಿನಲ್ಲಿ ಹಾಜರುಪಡಿಸಿರುವ ದಾಖಲೆಗಳ ಆದಾರದ ಮೇಲೆ ತೀರ್ಮಾನವನ್ನು 
ಕೈಗೊಳ್ಳಬೇಕಾಗಿರುತ್ತದೆ. ತೀರ್ಮಾನವನ್ನು ಕೈಗೊಳ್ಳಲು ಈ ಕೆಳಕಂಡ ಅಂಶಗಳನ್ನು ಪರಿಗಣಿಸಬೇಕಾಗಿದೆ. 


1... ವಾಹನ ಸಂಖ್ಯೆಕೆಎ-18-ಎಂ-1821 ಕರ್ನಾಟಕ ಅರಣ್ಯ ಕಾಯ್ದೆ 1963 ಮತ್ತು ನಿಯಮ 1969 ಗಳ ಉಲ್ಲಂಘನೆ ಮಾಡಿ ಅಕ್ರಮವಾಗಿ 
ಶ್ರೀಗಂಧದ ಸಾಗಣೆಯಲ್ಲಿ ಒಳಗೊಂಡಿರುವುದೇ? 


2. ಸದರಿ ಪ್ರಕರಣದಲ್ಲಿ ವಾಹನ ಸಂಖ್ಯೆ:ಕೆಎ-18-ಎಂ-1821 ಅನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆಯೇ? 
3. ಮೇಲಿನ ಅಂಶಗಳಿಗೆ ಅನುಗುಣವಾಗಿ ಯಾವ ಆದೇಶ? 
ಮೇಲಿನ ಅಂಶಗಳಿಗೆ ನನ್ನ ಉತ್ತರ ಈ ಕೆಳಕಂಡಂತೆ ಇರುತ್ತದೆ. 
1. ಮೊದಲನೇ ಅಂಶಕ್ಕೆ ನನ್ನ ಉತ್ತರ ಅಹುದು ಎಂಬುದಾಗಿರುತ್ತದೆ. 
2. ಎರಡನೇ ಅಂಶಕ್ಕೆ ನನ್ನ ಉತ್ತರ ಅಹುದು ಎಂಬುದಾಗಿರುತ್ತದೆ. 
3. ಅಂತಿಮ ಆದೇಶವನ್ನು ಈ ಕೆಳಕಂಡ ಕಾರಣಗಳಿಗೆ ನೀಡಲಾಗಿದೆ. 


ದಿನಾಂಕ:02-02-2001ರಂದು ರಾತ್ರಿ 10.30ರ ಸಮಯದಲ್ಲಿ ಅರಣ್ಯ ಸಂಚಾರಿ ದಳದ ಸಿಬ್ಬಂದಿ ಗಸ್ತು ಕಾರ್ಯಚರಣೆಯಲ್ಲಿ 
ನಿರ್ವಹಿಸುತ್ತಿದ್ದಾಗ ಮಾರುತಿ 800 ನೊಂದಣಿ ಸಂಖ್ಯೆ-ಕೆಎ-18-ಎಂ-1821 ಕಾರಿನಲ್ಲಿ 44 ಕೆ.ಜಿ ಶ್ರೀಗಂಧವನ್ನು ಅಕ್ರಮವಾಗಿ ಸಾಗಣೆ ಮಾಡುತ್ತಿರುವುದು 
ಅರಣ್ಯ ಕಾಯ್ದೆಯ ಉಲ್ಲಂಘನೆಯಾಗಿರುತ್ತದೆ. ಶ್ರೀಗಂಧವನ್ನು ಸಾಗಣೆ ಮಾಡಲು ಇರಬೇಕಾದ ರಹದಾರಿ ಮತ್ತು ಸಂಬಂಧಪಟ್ಟ ದಾಖಲೆಗಳು 
ವಾಹನದಲ್ಲಿ ದೊರಕದೇ ಇರುವುದರಿಂದ ಅರಣ್ಯ ಮೊಕದ್ದಮೆ ದಾಖಲಾಗಿದ್ದು, ಅರಣ್ಯ ಸಿಬ್ಬಂದಿಯು ದಾಖಲಿಸಿರುವ ಮೊಕದ್ದಮೆಯು ಅರಣ್ಯ 
ಕಾಯ್ದೆಯ ವ್ಯಾಪ್ತಿಯಲ್ಲಿ ಸರಿ ಇರುತ್ತದೆ. ಆರೋಪಿಗಳ ಹೇಳಿಕೆ ಪ್ರಕಾರ ಶ್ರೀಗಂಧವನ್ನು ಅಕ್ರಮವಾಗಿ ತಡಿತಲೆ ಮಾಡಿ ಸಂಗಹಿಸಿ ಸಾಗಿಸುತ್ತಿರುವುದು 
ಸ್ಪಷ್ಟವಾಗಿರುತ್ತದೆ. ವಾಹನ ಮಾಲೀಕರ ಮಾಹಿತಿಯನ್ನು ಪಡೆಯಲು ಸಾರಿಗೆ ಅಧಿಕಾರಿಗಳನ್ನು ಸಂಪರ್ಕಿಸಲಾಗಿರುತ್ತದೆ, ಆದರೆ ಮಾಲೀಕರ ಮಾಹಿತಿ 
ಲಭ್ಯವಾಗಿರುವುದಿಲ್ಲ. ಆದುದರಿಂದ ಮಾಲೀಕರಿಗೆ ಅರಣ್ಯ ಕಾಯ್ದೆಯ ಸೆಕ್ಷನ್‌ 71 ಬಿ ಪ್ರಕಾರ ನೋಟೀಸನ್ನು ಜಾರಿ ಮಾಡಲು ಸಾಧ್ಯವಾಗಿರುವುದಿಲ್ಲ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೧೪೫ 





ಕರ್ನಾಟಕ ರಾಜ್ಯಪತ್ರ ದಿನಾಂಕ:26-08-2004 ಹಾಗೂ 17-11-2011ರಲ್ಲಿ ಪ್ರಕಟಣೆಯನ್ನು ಹೊರಡಿಸಲಾಗಿತ್ತು. ಹೊಸ ದಿಗಂತ ದಿನಪತ್ರಿಕೆಯಲ್ಲಿ 
ದಿನಾಂಕ:14-08-2011ರಲ್ಲಿ ವಾಹನದ ಬಗ್ಗೆ ಜಾಹಿರಾತನ್ನು ನೀಡಿ, ವಾಹನದ ಮಾಲೀಕರು/ವಾರಸುದಾರರು 30 ದಿನಗಳ ಒಳಗಾಗಿ ಸೂಕ್ತ 
ದಾಖಲೆಗಳೊಂದಿಗೆ ತಮ್ಮ ಆಕ್ಷೇಪಣೆಗಳನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳೆ, ಬೆಂಗಳೂರು ರವರ 
ಸಮಕ್ಷಮ ಸಲ್ಲಿಸಲು ಸೂಚಿಸಲಾಗಿತ್ತು ಪ್ರಕಟಣೆಯ ಅವಧಿ ಪೂರ್ಣಗೊಂಡ ಬಳಿಕ ವಾಹನದ ಮಾಲೀಕತ್ವವನ್ನು ಯಾರೂ ಸಹ 
ವಹಿಸಿಕೊಂಡಿರುವುದಿಲ್ಲ ಮತ್ತು ಪ್ರಾಧಿಕಾರದ ಮುಂದೆ ಆಕ್ಷೇಪಣೆಗಳನ್ನು ಸಲ್ಲಿಸಿರುವುದಿಲ್ಲ. 


ಸರ್ಕಾರಿ ಪರ ಸಾಕ್ಷಿಗಳು ಸಹ ಸದರಿ ವಾಹನವು ಅಕ್ರಮವಾಗಿ ಶ್ರೀಗಂಧವನ್ನು ಸಾಗಣೆ ಮಾಡುತ್ತಿದ್ದದನ್ನು ವಿಚಾರಣಾ ಸಮಯದಲ್ಲಿ ಹೇಳಿಕೆ 
ನೀಡಿರುತ್ತಾರೆ. ಆದುದರಿಂದ ಸದರಿ ವಾಹನವು ಕರ್ನಾಟಕ ಅರಣ್ಯ ಕಾಯ್ದೆ 1963 ಹಾಗೂ ನಿಯಮ 1969ರ ಉಲ್ಲಂಘನೆ ಮಾಡಿರುವುದು 
ಖಾತರಿಯಾಗಿರುತ್ತದೆ. 


ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್‌ 71ಎ ಮೇರೆಗೆ ಅರಣ್ಯ ಮೊಕದ್ದಮೆಯಲ್ಲಿ ಒಳಗೊಂಡ ವಾಹನ ಮತ್ತು ಶ್ರೀಗಂಧವನ್ನು ಅಧಿಕೃತ 
ಅಧಿಕಾರಿಯ ಮುಂದೆ ಹಾಜರುಪಡಿಸಿರುವುದರಿಂದ ಅಂತಹ ವಾಹನವನ್ನು ಮತ್ತು ಸರ್ಕಾರದ ಸ್ವತ್ತನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು 
ಅವಕಾಶವಿರುವುದರಿಂದ ಸದರಿ ವಾಹನವನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿರುತ್ತದೆ. 


ಆದೇಶ 


ನಾನು ಕೆ.ಬಿ.ಮ೦ಜುನಾಥ, ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಬೆಂಗಳೂರು ಕರ್ನಾಟಕ 
ಅರಣ್ಯ ಕಾಯ್ದೆ 1963ರ ಸೆಕ್ಷನ್‌ 71ಎ, ಇ, ಎಫ್‌ ಮತ್ತು ಜಿ ಗೆ ಒಳಪಟ್ಟು ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅರಣ್ಯ ಅಪರಾಧ ಮೊಕದ್ದಮೆ 
ಸಂಖ್ಯೆ:262/2000-01ರಲ್ಲಿ ಅಮಾನತ್ತುಪಡಿಸಿಕೊಂಡಿರುವ 44 ಕೆ.ಜಿ ಶ್ರೀಗಂಧದ ತುಂಡುಗಳು ಹಾಗೂ ಮಾರುತಿ 800 ನೊಂದಣಿ ಸಂಖ್ಯೆಕೆಎ-18- 
ಎ೦-1821 ಹಾಗೂ ಕೆಎ-16-ಎಂ-2136, ಎಂ.ಹೆಚ್‌-05-ಎ-6759 ನೊಂದಣಿ ಸಂಖ್ಯೆಗಳುಳ್ಳ ವಾಹನವನ್ನು ಸರ್ಕಾರದ ಪರ ಮುಟ್ಟುಗೋಲು 
ಹಾಕಿಕೊಳ್ಳಲು ಈ ಮೂಲಕ ಆದೇಶಿಸುತ್ತೇನೆ. 


ಈ ಆದೇಶವನ್ನು ಬೆರಳಚ್ಚುಗಾರರಿಗೆ ಉತ್ತಲೇಖನ ಕೊಟ್ಟಿದ್ದು, ಅವರು ಬೆರಳಚ್ಚಿಸಿದ ನಂತರ ತಿದ್ದುಪಡಿ ಮಾಡಿ ಈ ದಿನ ದಿನಾಂಕ:20-12- 
2011ರಂದು ತೆರೆದ ನ್ಯಾಯಾಲಯದಲ್ಲಿ ಘೋಷಿಸಲಾಗಿದೆ. 


ಈ ಆದೇಶವು ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ 30 ದಿವಸಗಳ ನಂತರ ಜಾರಿಗೆ ಬರುತ್ತದೆ. 


ಕೆ.ಬಿ. ಮಂಜುನಾಥ, 
ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿ.ಆರ್‌. 1408 ಅರಣ್ಯ ಸಂಚಾರಿ ದಳ, ಬೆಂಗಳೂರು. 


ಶಿಸ್ತು ಪ್ರಾಧಿಕಾರಿ ಹಾಗೂ ಜಿಲ್ಲಾ ಅಧಿಕಾರಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಅಲ್ಲಸಂಖ್ಯಾತರ ಇಲಾಖಿ, 
ದಕ್ಷಿ ಣ ಕನ್ನಡ ಜಿಲ್ಲೆ. ಮಂಗಳೂರು-ಇವರ ನಡವಳಿಗಳು 


ವಿಷಯ: ಶ್ರೀ ಗೋಪಾಲ ದೇವಾಡಿಗ, ಅಡುಗೆಯವರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖಾ ಮೆಟ್ರಿಕ್‌ ಪೂರ್ವ 
ಬಾಲಕರ ವಿದ್ಯಾರ್ಥಿ ನಿಲಯ, ಮಣಿನಾಲ್ಕೂರು, ಬ೦ಟ್ವಾಳ ನಿಯೋಜನೆ ಮೇರೆಗೆ ಹಿಂದುಳಿದ ವರ್ಗಗಳ 
ಕಲ್ಯಾಣ ಇಲಾಖಾ ಮೆಟ್ರಿಕ್‌ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ, ಅರಂತೋಡು, ಸುಳ್ಯ, ದಕ್ಷಿಣ ಕನ್ನಡ 
ಜಿಲ್ಲೆ-ಇವರನ್ನು ಸೇವೆಯಿಂದ ವಜಾ ಮಾಡುವ ಕುರಿತು ಅಂತಿಮ ಆದೇಶ. 


ಉಲ್ಲೇಖ: 1. ಕಾರ್ಯನಿರ್ವಾಹಕ ಅಧಿಕಾರಿ, ತಾಲೂಕು ಪಂಚಾಯತ್‌, ಬ೦ಟ್ವಾಳ-ಇವರ ಕಛೇರಿ ಕಾರಣ ಕೇಳಿಕೆ 
ನೋಟಿಸು ಸಂಖ್ಯೆತಾಪಬಂ:ಬಿಸಿಎಂ: ಸಿಬ್ಬಂದಿ: ಸಿಆರ್‌-9/09-10, ದಿನಾ೦ಕ:01-04-2010 
2. ಪ್ರಭಾರ ವಿಸ್ತರಣಾಧಿಕಾರಿ, ತಾಲೂಕು ಪಂಚಾಯತ್‌, ಬಂಟ್ವಾಳ-ಇವರ ವರದಿ ದಿನಾಂಕ:05-03-2010 


3. ಕಾರ್ಯನಿರ್ವಾಹಕ ಅಧಿಕಾರಿ, ತಾಲೂಕು ಪಂಚಾಯತ್‌, ಬ೦ಟ್ವಾಳ-ಇವರ ಕಛೇರಿ ಕಾರಣ ಕೇಳಿಕೆ 
ನೋಟಿಸು ಸಂಖ್ಯೆತಾಪಬಂ:ಬಿಸಿಎಂ:ಸಿಬ್ಬಂದಿ:ಸಿಆರ್‌-26/09-10/673, ದಿನಾಂಕ:03-03-2010 


4. ಜಿಲ್ಲಾ ಅಧಿಕಾರಿ, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, 
ಮಂಗಳೂರು-ಇವರ ಕಛೇರಿ ಕಾರಣ ಕೇಳಿಕೆ ನೋಟಿಸು ಸಂಖ್ಯೆ:ಬಿಸಿಎಂ/ವಿನಿ/ಸಿಬ್ಬಂದಿ/ಸಿಆರ್‌-78/2004- 
05, ದಿನಾ೦ಕ:28-08-2010 


೧೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 





5. ಜಿಲ್ಲಾ ಅಧಿಕಾರಿ, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, 
ಮಂಗಳೂರು-ಇವರ ಕಛೇರಿ ಪತ್ರಿಕಾ ಪ್ರಕಟಣೆ ಸಂಖ್ಯೆ:ಬಿಸಿಎಂ/ವಿನಿ/ಸಿಬ್ಬಂದಿ/ಸಿಆರ್‌-78/2004-05, 
ದಿನಾಂಕ:04-12-2010 


6. ಪತ್ರಿಕಾ ಪ್ರಕಟಣೆ, ವಿಜಯ ಕರ್ನಾಟಕ, ಕನ್ನಡ ದೈನಿಕ, ದಿನಾಂಕ: 18-01-2011 
7. ಶಿಸ್ತು ಪ್ರಾಧಿಕಾರಿ ಹಾಗೂ ಜಿಲ್ಲಾ ಅಧಿಕಾರಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಅಲ್ಪಸಂಖ್ಯಾತರ 


ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು-ಇವರ ಕಛೇರಿ ತಿಳುವಳಿಕೆ ಪತ್ರ ಸಂಖ್ಯೆ:ಬಿಸಿಎಂ/ವಿನಿ/ 
ಸಿಬ್ಬಂದಿ/ಸಿಆರ್‌-78/04-05, ದಿನಾಂಕ: 03-05-2011 


8. ಪ್ರಭಾರ ವಿಸ್ತರಣಾಧಿಕಾರಿ, ತಾಲೂಕು ಪಂಚಾಯತ್‌, ಬಂಟ್ವಾಳ-ಇವರ ವರದಿ ದಿನಾಂಕ:07-04-2011 


ಪ್ರಸ್ತಾವನೆ: 

ಶ್ರೀ ಗೋಪಾಲ ದೇವಾಡಿಗ, ಅಡುಗೆಯವರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖಾ ಮೆಟ್ರಿಕ್‌ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ, 
ಮಣಿನಾಲ್ಕೂರು, ಬ೦ಟ್ವಾಳ ನಿಯೋಜನೆ ಮೇರೆಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖಾ ಮೆಟ್ರಿಕ್‌ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ, 
ಅರಂತೋಡು, ಸುಳ್ಯ, ದಕ್ಷಿಣ ಕನ್ನಡ ಜಿಲ್ಲೆ-ಇವರು ದಿನಾಂಕ:07-02-2010 ರಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖಾ ಮೆಟ್ರಿಕ್‌ ಪೂರ್ವ 
ಬಾಲಕರ ವಿದ್ಯಾರ್ಥಿ ನಿಲಯ, ಅರಂತೋಡು, ಸುಳ್ಯ-ಇಲ್ಲಿಯ ಅಡುಗೆಯವರ ಹುದ್ದೆಯ ಕರ್ತವ್ಯಕ್ಕೆ ಅನಧಿಕೃತ ಗೈರುಹಾಜರಾಗಿದ್ದು, ಇವರ ಅನಧಿಕೃತ 
ಗೈರುಹಾಜರಿ ಕುರಿತು, ಉಲ್ಲೇಖ(1ರಲ್ಲಿ, ಕಾರ್ಯನಿರ್ವಾಹಕ ಅಧಿಕಾರಿ, ತಾಲೂಕು ಪಂಚಾಯತ್‌, ಬಂ೦ಟ್ವಾಳ-ಇವರ ಕಛೇರಿ ಕಾರಣ ಕೇಳಿಕೆ 
ನೋಟಿಸನ್ನು ನೌಕರರಿಗೆ ಜ್ಯಾರಿಗೊಳಿಸಲಾಗಿತ್ತು ಹಾಗೂ ಸದರಿ ನೋಟಿಸಿನ ಪ್ರತಿಯನ್ನು ಜಿಲ್ಲಾ ಅಧಿಕಾರಿ, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ 
ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮ೦ಗಳೂರು-ಇವರಿಗೆ ಮುಂದಿನ ಸೂಕ್ತಕ್ರಮಕ್ಕಾಗಿ ಕಳುಹಿಸಿಕೊಡಲಾಗಿತ್ತು. ಅದರಂತೆ, ಉಲ್ಲೇಖ(1). ಉಲ್ಲೇಖ(2) ಮತ್ತು 
ಉಲ್ಲೇಖ(3)ರ ನೋಟಿಸು/ವರದಿಗಳ ಆಧಾರದ ಮೇಲೆ, ಉಲ್ಲೇಖ(4)ರಲ್ಲಿ, ಈ ನೌಕರರ ಅನಧಿಕೃತ ಗೈರುಹಾಜರಿ ಬಗ್ಗೆ, ಜಿಲ್ಲಾ ಅಧಿಕಾರಿ, ಹಿಂದುಳಿದ 
ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮ೦ಗಳೂರು-ಇವರ ಕಛೇರಿಯಿಂದ ಕಾರಣ ಕೇಳಿಕೆ ನೋಟಿಸನ್ನು ನೋಂದಾಯಿತ 
ಅಂಚೆ ಮುಖಾಂತರ ನೌಕರರಿಗೆ ಜ್ಯಾರಿ ಮಾಡಲಾಯಿತು. ಈ ಕಾರಣ ಕೇಳಿಕೆ ನೋಟಿಸನ್ನು ನೌಕರರು ಸ್ವೀಕರಿಸಿ, ಅಂಚೆ ಸ್ವೀಕೃತಿ ನೀಡಿರುತ್ತಾರೆ. ಆದರೆ, 
ಈ ಮೇಲಿನ ನೋಟಿಸುಗಳಿಗೆ ಸದ್ರಿ ನೌಕರರು ಯಾವುದೇ ಉತ್ತರ/ಸಮಜಾಯಿಷಿಕೆಯನ್ನು ನೀಡಿರುವುದಿಲ್ಲ ಮತ್ತು ತದನಂತರವೂ ಇವರು ಕರ್ತವ್ಯಕ್ಕೆ 
ಹಾಜರಾಗಿರುವುದಿಲ್ಲ. ಆದ ಕಾರಣ, ಕರ್ತವ್ಯಕ್ಕೆ ಹಾಜರಾಗುವಂತೆ ಸೂಚಿಸಿ ಉಲ್ಲೇಖ(5)ರಲ್ಲಿ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಲಾಯಿತು. ಸದರಿ 
ಪ್ರಕಟಣೆಯು ಉಲ್ಲೇಖ(6)ರಲ್ಲಿ ಪ್ರಕಟಗೊಂಡಿರುತ್ತದೆ. ಆದರೂ ಇವರು ಕರ್ತವ್ಯಕ್ಕೆ ಹಾಜರಾಗಿರುವುದಿಲ್ಲ. ಮಾತ್ರವಲ್ಲದೆ, ಯಾವುದೇ 
ಉತ್ತರ/ಸಮಜಾಯಿಷಿಕೆಯನ್ನು ನೀಡಿರುವುದಿಲ್ಲ. ಇವರು ಅನಧೀಕೃತವಾಗಿ ಗೈರುಹಾಜರಿಯಲ್ಲಿಯೇ ಮುಂದುವರಿಯುವ ಮೂಲಕ ಮೇಲಾಧಿಕಾರಿಗಳ 
ಆದೇಶಗಳನ್ನು ನಿರಂತರವಾಗಿ ಉಲ್ಲಂಘಿಸಿದ್ದಾರೆ ಹಾಗೂ ನಿಲಯ ನಿರ್ವಹಣೆಗೆ ತೊಂದರೆಯನ್ನುಂಟುಮಾಡಿರುತ್ತಾರೆ. ಆದಕಾರಣ, ಇವರ ವಿರುದ್ಧ 
1957 ರ ಕರ್ನಾಟಕ ಸರ್ಕಾರಿ ಸೇವೆ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳ ಉಪ-ಬಂಧಗಳಿಗನುಸಾರವಾಗಿ ನಿರ್ದಿಷ್ಟವಾದ ಮತ್ತು 
ಸ್ಪಷ್ಟವಾದ ದುರ್ನಡತೆಯ ವಿಷಯಗಳ ಆರೋಪ ಪಟ್ಟಿಯನ್ನೂ, ಪ್ರತಿಯೊಂದು ಆರೋಪ ವಿಷಯವನ್ನು ಸಮರ್ಥಿಸುವ ದುರ್ನಡತೆಯ ಆರೋಪಣೆಯ 
ವಿವರಣೆಯನ್ನೂ, ಆರೋಪ ವಿಷಯಗಳನ್ನು ಸಮರ್ಥಿಸುವ ದಸ್ತಾವೇಜುಗಳ ಮತ್ತು ಸಾಕ್ಷಿಗಳ ಪಟ್ಟಿಯನ್ನೂ ಅನುಕ್ರಮವಾಗಿ 1 ರಿಂದ 4 ರ ವರೆಗಿನ 
ಅನುಬಂಧಗಳಾಗಿ ತತ್ಸಂಬಂಧಿ ಪೂರಕ ದಾಖಲೆಗಳೊಂದಿಗೆ ಶಿಸ್ತು ಪ್ರಾಧಿಕಾರಿ ಹಾಗೂ ಜಿಲ್ಲಾ ಅಧಿಕಾರಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು 
ಅಲ್ಪಸಂಖ್ಯಾತರ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು-ಇವರ ಕಛೇರಿಯ ಉಲ್ಲೇಖ(7)ರ ತಿಳುವಳಿಕೆ ಪತ್ರದ ಲಗತ್ತಿನೊಂದಿಗೆ ನೋಂದಾಯಿತ 
ಅಂಚೆ ಮುಖಾಂತರ ನೌಕರರಿಗೆ ಕರ್ನಾಟಕ ನಾಗರೀಕ ಸೇವಾ(ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957 ರ ನಿಯಮ 
11(4)ರನ್ವಯ ಜ್ಯಾರಿ ಮಾಡಲಾಯಿತು ಹಾಗೂ ಈ ಬಗ್ಗೆ ಲಿಖಿತ ಹೇಳಿಕೆಗಳನ್ನೇನಾದರೂ ನೀಡ ಬಯಸಿದಲ್ಲಿ ಲಿಖಿತ ಹೇಳಿಕೆಯನ್ನು ನೀಡಲು ಈ 
ನೌಕರರಿಗೆ ಅವಕಾಶವನ್ನು ಕಲ್ಪಿಸಲಾಯಿತು. ಈ ತಿಳುವಳಿಗೆ ಪತ್ರ ಹಾಗೂ ಆರೋಪಣಾ ಪಟ್ಟಿಯನ್ನು ನೌಕರರು ಸ್ವೀಕರಿಸಿ, ಅಂಚೆ ಸ್ವೀಕೃತಿ ನೀಡಿರುತ್ತಾರೆ. 
ಆದರೆ, ನೌಕರರು ಈ ತಿಳುವಳಿಕೆ ಪತ್ರಕ್ಕೆ ಯಾವುದೇ ಉತ್ತರ ನೀಡಿರುವುದಿಲ್ಲ. ಮಾತ್ರವಲ್ಲದೆ ತದನಂತರವೂ ಈ ನೌಕರರು ಕರ್ತವ್ಯಕ್ಕೆ ಈವರೆಗೆ 
ಹಾಜರಾಗಿರುವುದಿಲ್ಲ. 


ದಿನಾಂಕ: 07-02-2010 ರಿಂದ ಇವರ ನಿರಂತರ ಅನಧಿಕೃತ ಗೈರು ಹಾಜರಿ ಹಾಗೂ ಈ ಬಗ್ಗೆ ಕಛೇರಿಯಿಂದ ನೀಡಲಾದ ಯಾವುದೇ 
ನೋಟಿಸಿಗೆ ಪ್ರತಿಕ್ರಿಯೆ ನೀಡದಿರುವುದನ್ನು, ಕರ್ತವ್ಯಕ್ಕೆ ಹಾಜರಾಗುವಂತೆ ಸೂಚಿಸಿ ಜಿಲ್ಲಾ ಕಛೇರಿ ಹಾಗೂ ಅಧೀನ ಕಛೇರಿಗಳಿಂದ ಪದೇ ಪದೇ 
ನೀಡಲಾಗಿರುವ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳದೇ ಇರುವುದನ್ನು ಗ೦ಭೀರವಾಗಿ ಪರಿಗಣಿಸಿ, ಶ್ರೀ ಗೋಪಾಲ ದೇವಾಡಿಗ, ಅಡುಗೆಯವರು, 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖಾ ಮೆಟ್ರಿಕ್‌ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ, ಮಣಿನಾಲ್ಕೂರು, ಬಂಟ್ವಾಳ ನಿಯೋಜನೆ ಮೇರೆಗೆ 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖಾ ಮೆಟ್ರಿಕ್‌ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ, ಅರಂತೋಡು, ಸುಳ್ಯ, ದಕ್ಷಿಣ ಕನ್ನಡ ಜಿಲ್ಲೆ-ಇವರ 
ದಿನಾಂಕ: 07-02-2010 ರಿಂದ ಈ ಆದೇಶದ ದಿನಾಂಕದವರೆಗೆ ಅಂದರೆ ದಿನಾಂಕ: 19-07-2011 ರವರೆಗಿನ ನಿರಂತರ ಅನಧಿಕೃತ ಗೈರು ಹಾಜರಿಯ 
ಆರೋಪಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ನಾಗರೀಕ ಸೇವಾ(ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957 ರ ನಿಯಮ 1/20) 
ರನ್ವಯ, ನಿಲಯದ ಹಾಜರಾತಿ ವಹಿ, ವೇತನ ಬಡವಾಡೆ ವಹಿ, ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕು ಪಂಚಾಯತ್‌, ಬಂಟ್ವಾಳ, 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೧೪೭ 





ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕು ಪಂಚಾಯತ್‌, ಸುಳ್ಯ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖಾ ಪ್ರಭಾರ ವಿಸ್ತರಣಾಧಿಕಾರಿ, ತಾಲೂಕು 
ಪಂಚಾಯತ್‌, ಬಂಟ್ವಾಳ-ಇವರ ವರದಿಗಳನ್ನು ಹಾಗೂ ಲಭ್ಯವಿರುವ ಇನ್ನಿತರ ದಾಖಲೆಗಳು/ವಹಿಗಳನ್ನು ಪರಿಶೀಲಿಸಲಾಗಿ, ಈ ಕೆಳಕಂಡ ಅಂಶಗಳು 
ಶಿಸ್ತುಪ್ರಾಧಿಕಾರಿಯಾದ ನನ್ನ ಗಮನಕ್ಕೆ ಬಂದಿರುತ್ತದೆ: 


ಆಪಾದಿತ ನೌಕರರು ದಿನಾಂಕ: 01-06-2010 ರಿಂದ ಈ ಆದೇಶದ ದಿನಾಂಕದವರೆಗೆ ಅಂದರೆ ದಿನಾಂಕ: 19-07-2011 ರವರೆಗೆ ಒಟ್ಟು 
414 ದಿನಗಳು ಯಾವುದೇ ಮುನ್ನೂಚನೆಯನ್ನು ನೀಡದೆ ಹಾಗೂ ಮೇಲಾಧಿಕಾರಿಗಳ ಪೂರ್ವಾನುಮತಿಯನ್ನು ಪಡೆಯದೆ ಕರ್ತವ್ಯಕ್ಕೆ ನಿರಂತರವಾಗಿ 
ಅನಧಿಕೃತ ಗೈರು ಹಾಜರಾಗಿರುವುದು; ಈ ಅವಧಿಯಲ್ಲಿ ಕರ್ತವ್ಯಕ್ಕೆ ಹಾಜರಾಗುವಂತೆ ಸೂಚಿಸಿ ಜಿಲ್ಲಾ ಕಛೇರಿ/ಅಧೀನ ಕಛೇರಿಗಳಿಂದ ನೀಡಿರುವ 
ಸೂಚನೆಗಳನ್ನು ನಿರಂತರವಾಗಿ ನಿರ್ಲಕ್ಷಿಸಿರುವುದು. ತನ್ಮೂಲಕ ಇವರು ಮೇಲಾಧಿಕಾರಿಗಳಿಗೆ ಅವಿಧೇಯತೆಯನ್ನು ತೋರಿರುವುದು. ಮಾತ್ರವಲ್ಲದೆ, 
ನಿಲಯದ ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಊಟೋಪಚಾರಗಳನ್ನು ನೀಡುವಂಥಹ ಗುರುತರವಾದ ಜವಾಬ್ದಾರಿಯನ್ನು ಹೊಂದಿರುವ 
ಅಡುಗೆಯವರಾದ ಶ್ರೀ ಗೋಪಾಲ ದೇವಾಡಿಗ-ಇವರು ಅನಧಿಕೃತ ಗೈರು ಹಾಜರಾಗುವ ಮೂಲಕ ನಿಲಯದ ನಿರ್ವಹಣೆಗೆ ತೊಂದರೆಯನ್ನುಂಟು 
ಮಾಡಿರುವುದು ತೀವ್ರತರವಾದ ದುರ್ನಡತೆಯಾಗಿರುತ್ತದೆ ಮತ್ತು ಇವರು ನಾಲ್ಕು ತಿಂಗಳಿಗೂ ಮೀರಿ ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರು 
ಹಾಜರಾಗಿರುವುದು ಇವರು ಕರ್ತವ್ಯದಲ್ಲಿ ಅನಾಸಕ್ತರಾಗಿರುವುದನ್ನು ತೋರಿಸುತ್ತದೆ ಹಾಗೂ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1957 ರ 
ನಿಯಮ 108 ರ ಪ್ರಕಾರ ಸರ್ಕಾರಿ ಸೇವೆಯಿಂದ ವಜಾಮಾಡಬಹುದಾದ ಅಥವಾ ತೆಗೆದುಹಾಕಬಹುದಾದ ಪ್ರಕರಣವಾಗಿರುತ್ತದೆ. 


ಆದ್ದರಿಂದ, ಈ ಪ್ರಕರಣದಲ್ಲಿ, ಶ್ರೀ ಗೋಪಾಲ ದೇವಾಡಿಗ, ಅಡುಗೆಯವರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖಾ ಮೆಟ್ರಿಕ್‌ ಪೂರ್ವ 
ಬಾಲಕರ ವಿದ್ಯಾರ್ಥಿ ನಿಲಯ, ಮಣಿನಾಲ್ಕೂರು, ಬ೦ಟ್ವಾಳ ನಿಯೋಜನೆ ಮೇರೆಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖಾ ಮೆಟ್ರಿಕ್‌ ಪೂರ್ವ ಬಾಲಕರ 
ವಿದ್ಯಾರ್ಥಿ ನಿಲಯ, ಅರಂತೋಡು, ಸುಳ್ಯ, ದಕ್ಷಿಣ ಕನ್ನಡ ಜಿಲ್ಲೆ-ಇವರು ದಿನಾಂಕ: 01-06-2010 ರಿಂದ ಈ ಆದೇಶದ ದಿನಾಂಕದವರೆಗೆ ಅಂದರೆ 
ದಿನಾಂಕ: 19-07-2011 ರವರೆಗೆ ಒಟ್ಟು 414 ದಿನಗಳು ಅಂದರೆ ನಾಲ್ಕು ತಿಂಗಳಿಗೂ ಹೆಚ್ಚಿನ ಅವಧಿಗೆ ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರು ಹಾಜರಾಗಿದ್ದು, 
ಆಪಾದಿತ ನೌಕರರ ಈ ಮೇಲಿನ ಅನಧಿಕೃತ ಗೈರು ಹಾಜರಾತಿ ಹಾಗೂ ದುರ್ನಡತೆ ಆರೋಪದ ಹಿನ್ನೆಲೆಯಲ್ಲಿ ಕರ್ನಾಟಕ ನಾಗರೀಕ 
ಸೇವಾ(ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು 1957 ರ ನಿಯಮ-8(/॥) ರ ಕಠಿಣ ದಂಡನೆಯನ್ನು ವಿಧಿಸಲು ನಿರ್ಧರಿಸಿದ್ದು, 
ಪ್ರಯುಕ್ತ ಈ ಕೆಳಕಂಡ ಆದೇಶ: 


ಆದೇಶ 
ಸಂಖ್ಯೆ: ಬಿಸಿಎಂ/ವನಿ/ಸಿಬ್ಬಂದಿ/ಸಿಆರ್‌-78/04-05, ದಿನಾಂಕ: 19-07-2011 


ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ, ಕರ್ನಾಟಕ ನಾಗರೀಕ ಸೇವಾ(ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು 1957 ರ 
ನಿಯಮ 11 ಮತ್ತು ನಿಯಮ 11(ಎ)ನ್ನು ಓದಿಕೊಂಡಂತೆ, ಅದೇ ನಿಯಮಗಳ ನಿಮಯ 9(1)4)ರಲ್ಲಿ ನನಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಶಿಸ್ತು ಪ್ರಾಧಿಕಾರಿ ಹಾಗೂ ಜಿಲ್ಲಾ ಅಧಿಕಾರಿ, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು-ಆದ ನಾನು, 
ಶ್ರೀ ಗೋಪಾಲ ದೇವಾಡಿಗ, ಅಡುಗೆಯವರು, ಹಿಂದುಳಿದ ವರ್ಗಗಳ ಕಲಾಣ ಇಲಾಖಾ ಮೆಟ್ರಿಕ್‌ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ, 
ಮಣಿನಾಲ್ಕೂರು, ಬ೦ಟ್ವಾಳ ನಿಯೋಜನೆ ಮೇರೆಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖಾ ಮೆಟ್ರಿಕ್‌ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ, 
ಅರಂತೋಡು, ಸುಳ್ಯ-ದಕ್ಷಿಣ ಕನ್ನಡ ಜಿಲ್ಲೆ-ಇವರನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1957 ರ ನಿಯಮ 108ರನ್ವಯ ತಕ್ಷಣದಿಂದ 


ಅನ್ವಯಿಸುವಂತೆ ಸೇವಾಯಿಂದ ವಜಾ ಮಾಡಿರುತ್ತೇನೆ. 


ಸದರಿ ನೌಕರರ 01-06-2010 ರಿಂದ ಈ ಆದೇಶದ ದಿನಾಂಕದವರೆಗೆ ಅಂದರೆ ದಿನಾಂಕ:19-07-2011 ರವರೆಗೆ ಒಟ್ಟು 414 
ದಿನಗಳವರೆಗಿನ ಅನಧಿಕೃತ ಗೈರು ಹಾಜರಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1957 ರ ನಿಯಮ 254 ರನ್ವಯ ಲೆಕ್ಕಕ್ಕಿಲ್ಲದ ಅವಧಿ 


(Dies-non service) ಎ೦ದು ಪರಿಗಣಿಸಿ ಆದೇಶಿಸಿದೆ. 
ಜಿಲ್ಲಾ ಅಧಿಕಾರಿ, 
ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಅಲ್ಪಸಂಖ್ಯಾತರ ಇಲಾಖೆ, 
ಪಿ.ಆರ್‌. 769 ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು-4 


ಗಣಿ ಮತ್ತು ಭೂವಿಜ್ಞಾನ ಇಲಾಖೆ 
ಜಂಟಿ ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಉತ್ತರ ವಲಯ, ಬಳ್ಳಾರಿ. 
ಸಂ:ಗಭೂಇ:ಜಂನಿಉ:ಅಧಿಸೂಚನೆ:2011-12, ದಿನಾಂಕ:11-11-2011 


ದಾವಣಗೆರೆ ಜಿಲ್ಲೆ ದಾವಣಗೆರೆ, ಹರಪನಹಳ್ಳಿ ಮತ್ತು ಚನ್ನಗಿರಿ ತಾಲ್ಲೂಕು ಗ್ರಾಮಗಳಲ್ಲಿಯ ಕ.ಉ.ಖ.ನಿ 1994ರ ನಿಯಮ 8-ಎ ಅಡಿಯಲ್ಲಿ 
ಅಧಿಸೂಚನೆಗಾಗಿ ಉದ್ದೇಶಿಸಿದ ಕಲ್ಲು ಗಣಿ ಗುತ್ತಿಗೆ ಪ್ರದೇಶಗಳು. 


ಈ ಕೆಳಕಂಡ ಪಟ್ಟಿಯಲ್ಲಿರುವ ದಾವಣಗೆರೆ ಜಿಲ್ಲೆ ದಾವಣಗೆರೆ, ಹರಪನಹಳ್ಳಿ ಮತ್ತು ಚನ್ನಗಿರಿ ತಾಲ್ಲೂಕಿನ ಗ್ರಾಮಗಳಲ್ಲಿಯ ಸರ್ಕಾರಿ 
ಜಮೀನಿನಲ್ಲಿ ಅನಿರ್ಧಿಷ್ಟ ಉಪ ಖನಿಜದ ಕಲ್ಲು ಗಣಿ ಗುತ್ತಿಗೆಯ ಕಟ್ಟಡ ಕಲ್ಲು ಪ್ರದೇಶದ ಮರು ಮಂಜೂರಾತಿಗಾಗಿ ಹಿರಿಯ ಭೂವಿಜ್ಞಾನಿ, ಗಣಿ ಮತ್ತು 
ಭೂವಿಜ್ಞಾನ ಇಲಾಖೆ, ದಾವಣಗೆರೆ ಅವರು ಅಧಿಸೂಚನೆಗಾಗಿ ಸಲ್ಲಿಸಿದ ಪ್ರಸ್ತಾವನೆಯಂತೆ ಲಭ್ಯವಿರುತ್ತದೆ. (ಲಗತ್ತಾದ ವಿವರದಂತೆ) 


೧೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 





ಕರ್ನಾಟಕ ಉಪ ಖನಿಜ ರಿಯಾಯಿತಿ ನಿಯಮಾವಳಿ 1994ರ ನಿಯಮ 8-ಎ ರ ಉಪ ನಿಯಮ (1)ರಂತೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ 

ಅಧಿಸೂಚನೆ ಹೊರಡಿಸಿದ ಮುವತ್ತು (30) ದಿನಗಳ ನಂತರ ಕರ್ನಾಟಕ ಉಪ ಖನಿಜ ರಿಯಾಯಿತಿ ನಿಯಮಾವಳಿ 1994ರ ನಿಯಮ 8, 1ರಂತೆ 
ಸದರಿ ಪ್ರದೇಶಕ್ಕೆ ಕಲ್ಲು ಗಣಿ ಗುತ್ತಿಗೆಗಾಗಿ ಅರ್ಜಿಯನ್ನು ಹಿರಿಯ ಭೂವಿಜ್ಞಾನಿ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ದಾವಣಗೆರೆ ಕಛೇರಿಯಲ್ಲಿ 
ಸ್ವೀಕರಿಸಲಾಗುವುದು. ಅಧಿಸೂಚನೆ ಜಾರಿಯಾದ ದಿನದಿಂದಲೇ 30 ದಿನಗಳನ್ನು ಲೆಕ್ಕ ಹಾಕಲಾಗುವುದು ಹಾಗೂ ನಿಯಮಗಳಲ್ಲಿ ಸೂಚಿಸಿದಂತೆ 30ನೇ 
ದಿವಸ ಸಾರ್ವತ್ರಿಕ ರಜಾದಿನವಾಗಿದ್ದಲ್ಲಿ ಮುಂದಿನ ಒಂದು ದಿನಕ್ಕೆ ಅವಧಿ ವಿಸ್ತರಣೆ ಅನ್ವಯವಾಗುತ್ತದೆ. 

1) ಮುಕ್ತ ಕಂದಾಯ ಪ್ರದೇಶದ ಲಭ್ಯತೆಗೆ ಒಳಪಟ್ಟಂತೆ 

2) ಕಂದಾಯ ಇಲಾಖೆಯ ನಿರಾಪೇಕ್ಷಣ ಪತ್ರಕ್ಕೆ ಒಳಪಟ್ಟಂತೆ 

3) ಈ ಪ್ರದೇಶಕ್ಕಾಗಿ ಯಾವುದೇ ಗಣಿ ಗುತ್ತಿಗೆಗಳ ಅರ್ಜಿಗಳ ನಿರ್ಣಯಕ್ಕೆ ಒಳಪಟ್ಟಂತೆ 

4) ಕರ್ನಾಟಕ ಉಪ ಖನಿಜ ರಿಯಾಯಿತಿ ನಿಯಮಾವಳಿ 1994ರ ನಿಯಮ 23(3)ಕ್ಕೆ ಒಳಪಟ್ಟಂತೆ 

5) ಯಾವುದೇ ಮಾನ್ಯ ನ್ಯಾಯಲಯದ ಆದೇಶ ಅಥವಾ ನ್ಯಾಯಾಧೀಕರಣದ ಆದೇಶಕ್ಕೆ ಒಳಪಟ್ಟಂತೆಯೂ ಸಹ: 


ಉದ್ದೇಶಿತ ಪ್ರದೇಶಕ್ಕೆ ಕರ್ನಾಟಕ ಉಪ ಖನಿಜ ರಿಯಾಯಿತಿ ನಿಯಮಾವಳಿ 1994ರ ನಿಯಮ 8-ಎ 3 ಕ್ಕೆ ಒಳಪಡುತ್ತದೆ. ಅದರನ್ವಯ 
ಹಿರಿಯ ಭೂವಿಜ್ಞಾನಿ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ದಾವಣಗೆರೆ ಅವರು ನಿಯಮಾವಳಿಯಂತೆ ಕ್ರಮ ಜರುಗಿಸಲು ಸ್ವತಂತ್ರರಾಗಿರುತ್ತಾರೆ. 
ಇಲಾಖೆಗೆ ಕಟ್ಟು ಬಾಕಿದಾರರು ಬಾಕಿದಾರರಾಗಿದ್ದರೆ ತಮ್ಮ ಬಾಕಿಯ ಬಗ್ಗೆ ಅರ್ಜಿಯೊಂದಿಗೆ “ಬೇಬಾಕಿ ಪ್ರಮಾಣ ಪತ್ರ” ಸಲ್ಲಿಸುವುದನ್ನು 
ಕಡ್ಡಾಯಗೊಳಿಸಿದೆ. 


ಇದಕ್ಕೆ ನಿಗದಿಪಡಿಸಿದ ಅರ್ಜಿ ಪ್ರಪತ್ರ ಮತ್ತು ಅಧಿಸೂಚನೆ ನಕಾಶೆಗಳು ಹಿರಿಯ ಭೂವಿಜ್ಞಾನಿ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, 
ದಾವಣಗೆರೆ ಇವರಲ್ಲಿ ಲಭ್ಯವಿದ್ದು ಅವನ್ನು ನಿಗದಿತ ಶುಲ್ಕ ಪಾವತಿಸಿ ಪಡೆಯಬಹುದಾಗಿದೆ ಹಾಗೂ ಅಧಿಸೂಚನೆಯಾದ ಪ್ರದೇಶದ ನಕ್ಷೆ ವಿವರಗಳನ್ನು 
ಅವಶ್ಯಕವೆನಿಸಿದಲ್ಲಿ ಸಂಬಂಧಪಟ್ಟ ಇಲಾಖಾ ಕಾರ್ಯಾಲಯದಿಂದ ಪಡೆಯಬಹುದಾಗಿದೆ. ಅಲ್ಲದೆ. ಅರ್ಜಿದಾರರು ತಾವೇ ಸ್ವತಃ ನಕ್ಷೆ ತಯಾರಿಸಿಯೂ 
ಸಹ ಅರ್ಜಿ ಸಲ್ಲಿಸಬಹುದಾಗಿದೆ. ಮೇಲಿನ ರೀತಿಯಲ್ಲಿ ಸಲ್ಲಿಸಿದ ಅರ್ಜಿಗಳನ್ನು ಪರಿಗಣಿಸಲ್ಪಡುತ್ತದೆ. 


ಆಸಕ್ತ ಸಾರ್ವಜನಿಕರು ಅಧಿಸೂಚಿತ ಪ್ರದೇಶಗಳನ್ನು ಖುದ್ದಾಗಿ ಪರಿಶೀಲಿಸಿ, ಖನಿಜ ಲಭ್ಯತೆ, ವಿಸ್ಮೀರ್ಣ, ರಸ್ತೆ ಮತ್ತಿತರ ಅಂಶಗಳ ಬಗ್ಗೆ 
ಪೂರ್ಣ ಮನವರಿಕೆ ಮಾಡಿಕೊಂಡ ನಂತರ ಕಲ್ಲು ಗಣಿ ಗುತ್ತಿಗೆ ಅರ್ಜಿಯನ್ನು ಹಿರಿಯ ಭೂವಿಜ್ಞಾನಿ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ದಾವಣಗೆರೆ 
ಕಛೇರಿ ಇವರಲ್ಲಿ ದಾಖಲು ಮಾಡಲು ಈ ಮೂಲಕ ತಿಳುವಳಿಕೆ ನೀಡಿದೆ ಮತ್ತು ಕಲ್ಲು ಗಣಿ ಗುತ್ತಿಗೆಯ ಮಂಜೂರಾತಿಯು ಸಂಬಂಧಿತ ಕಂದಾಯ 
ಇಲಾಖೆಯ ಪೂರ್ವಾನುಮತಿ ಮೇರೆಗೆ ಹಾಗೂ ಪ್ರದೇಶದ ಲಭ್ಯತೆಯನ್ನಾಧರಿಸಿ ನೀಡಲಾಗುವುದೆಂದು ತಿಳಿಯಪಡಿಸಿದೆ. 


ಹಿರಿಯ ಭೂವಿಜ್ಞಾನಿ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ದಾವಣಗೆರೆ ಅವರು ಕಛೇರಿಯ ಸೂಚನಾ ಫಲಕದಲ್ಲಿ ಸಾರ್ವಜನಿಕರ 
ಅನುಕೂಲಕ್ಕೆ ಪ್ರಕಟಣೆ ಜಾಹೀರುಗೊಳಿಸುವುದು. 


ಜಂಟಿ ನಿರ್ದೇಶಕರು, 
ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, 
ಉತ್ತರ ವಲಯ, ಬಳ್ಳಾರಿ. 


ದಾವಣಗೆರೆ ಜಿಲ್ಲೆ ದಾವಣಗೆರೆ, ಹರಪನಹಳ್ಳಿ ಮತ್ತು ಚನ್ನಗಿರಿ ತಾಲ್ಲೂಕುಗಳ ಕೆ.ಎಂ.ಎಂ.ಸಿ.ಆರ್‌ 1994ರ ನಿಯಮ 8(ಎ)ರ ಅಡಿಯಲ್ಲಿ 
ಅಧಿಸೂಚನೆಗಾಗಿ ಉದ್ದೇಶಿಸಲಾದ ಪ್ರದೇಶಗಳ ವಿವರ 























ಕ ಬ್ಲಾಕ್‌ | ಸರ್ವೆ | ಎಸೀರ್ಣ ರದುಪಡಿಸಲಾದ ಗುತಿಗೆ ಪದೇಶದ 

ಮ್‌ ಇ > ಗಾಮ ದಿ ಮಸ್‌ ಚಕ್ಕುಬಂದಿ 
ಸಂ ನಂ ನಂ (ಎಕರೆ) ಸ ವಿವರಗಳು ಕ 

1 2 3 4 5 6 ತ 
ದಾವಣಗೆರೆ ತಾಲೂಕು 

1 1 24 1.00 ಕಬ್ಬೂರು ಶ್ರೀ ಮತಿ ಗುಂಡಮ್ಮ ಕಬ್ಬೂರು ಗ್ರಾಮ, ಸರ್ವ ನಂ:19 


ರಾಮಗೊಂಡನಹಳ್ಳಿ ಅಂಚೆ, 
ದಾವಣಗೆರೆ ತಾ ಹ ಜಿ, 
ಕ.ಗ.ಗು.ಸಂ:378 


ಸ.ನಂ:24ರ ಉಳಿದ ಭಾಗ 
: ಸ.ನಂ:24ರ ಉಳಿದ ಭಾಗ 
ಸ.ನಂ:24ರ ಉಳಿದ ಭಾಗ 


ua 





ಚನ್ನಗಿರಿ ತಾಲ್ಲೂಕು 
1 01 60,71 0.20 ದೊಡ್ಡಬ್ಬಿ ಗೆರೆ ಶ್ರೀ ಕಂದಸ್ವಾಮಿ ನಲ್ಲ ಮುತ್ತು 





ಸರ್ವೆ ನಂ:60ರ ಉಳಿದ ಭಾಗ 
ಸರ್ವೆ ನಂ: 71ರ ಉಳಿದ ಭಾಗ 
: 60 ಮತ್ತು 71ರ ಉಳಿದ ಭಾಗ 
: 60 ಮತ್ತು 71ರ ಉಳಿದ ಭಾಗ 


ಕಸ್ತೂರಿಬಾಯಿ ಗ್ರಾಮ, ದೊಡ್ಡಬ್ಬಿಗೆರೆ, 
ಚನ್ನಗಿರಿ ತಾಲ್ಲೂಕು, ದಾವಣಗೆರೆ, 
ಕ.ಗ.ಗು.ಸಂ:527 


ನಡಕ 


























೩ 












































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೧೪೯ 
2 3 4 5 6 7 
02 |59 0.20 ದೊಡ್ಡಬ್ಬಿ ಗೆರೆ | ಶ್ರೀ ಪಿ.ಕಂಚನಾಯ್ಕ ಬಿನ್‌ ಉ: ಸರ್ವೆ ನಂ:59ರ ಉಳಿದ ಭಾಗ 
ಪರ್ಸಾನಾಯ್ಕ, ಗದ್ದಿಗೆ ಮಠ ರಸ್ತೆ, ದ: ಸರ್ವೆ ನಂ:59ರ ಉಳಿದ ಭಾಗ 
ಚನ್ನಗಿರಿ ಟೌನ್‌, ದಾವಣಗೆರೆ ಪೂ: ಸರ್ವೆ ನಂ:59ರ ಉಳಿದ ಭಾಗ 
ಕ.ಗ.ಗು.ಸಂ:478 ಪ: ಸರ್ವೆ ನಂ:59ರ ಉಳಿದ ಭಾಗ 
03 03 160 0.20 ದೊಡ್ಡಬ್ಬಿಗೆರೆ | ಶ್ರೀ ಕ.ಗಂಗಪ್ಪ ಉ: ಸರ್ವೆ ನಂ:60ರ ಉಳಿದ ಭಾಗ 
ಬಿನ್‌ ಮಾರಪ್ಪ, ಕಾಳಘಟ್ಟ ವಡ್ಡರಹಟ್ಟಿ | ದ: ಸರ್ವೆ ನಂ:60ರ ಉಳಿದ ಭಾಗ 
ಗ್ರಾಮ, ಕಾಳಘಟ್ಟ ಅಂಚೆ, ಹೊಳಲ್ಕೆರೆ, ಪೂ: ಸರ್ವೆ ನಂ:60ರ ಉಳಿದ ಭಾಗ 
ಚಿತ್ರದುರ್ಗ ಜಿಲ್ಲೆ, ದಾವಣಗೆರೆ ಪ: ಸರ್ವೆ ನಂ:60ರ ಉಳಿದ ಭಾಗ 
ಕ.ಗ.ಗು.ಅ.ಸಂ:98/08-09 
04 04 03 1.00 ಕೊಳಕೆರೆ ಶ್ರೀ ಹೆಚ್‌.ಆರ್‌.ಶಶಿಧರ್‌ ನಾಯ್ಕ, ಉ:ಸರ್ವೆ ನಂ:03ರ ಉಳಿದ ಭಾಗ 
ಬಿನ್‌ ಹೆಚ್‌.ರಾಮಚಂದ್ರ ದ:ಸರ್ವೆ ನಂ:03ರ ಉಳಿದ ಭಾಗ 
ನಾಯ್ಕ್‌.ಕೋರ್ಟ್‌ ಹತ್ತಿರ, ಪೂ:ಸರ್ವೆ ನಂ:03ರ ಉಳಿದ ಭಾಗ 
ಚನ್ನಗಿರಿ ಟೌನ್‌, ಪ:ಸರ್ವೆ ನಂ:03ರ ಉಳಿದ ಭಾಗ 
ಶಿವಮೊಗ್ಗ ಜಿಲ್ಲೆ 
05 05 171 0.20 ದೊಡ್ಡಬ್ಬಿ ಗೆರೆ | ಶ್ರೀ ರಾಜಪ್ಪ ಬಿನ್‌ ರಂಗಪ್ಪ ಉ:ಸರ್ವೆ ನಂ:71ರ ಉಳಿದ ಭಾಗ 
ದೊಡ್ಡಬ್ಬಿಗೆರೆ ಅಂಚೆ, ಚನ್ನಗಿರಿ ದ;:ಸರ್ವೆ ನಂ:71ರ ಉಳಿದ ಭಾಗ 
ತಾಲ್ಲೂಕು, ದಾವಣಗೆರೆ ಪೂ:ಸರ್ವೆ ನಂ:71ರ ಉಳಿದ ಭಾಗ 
ಕ.ಗ.ಗು.ಅ.ಸಂ:56/09-10 ಪ:ಸರ್ವೆ ನಂ:71ರ ಉಳಿದ ಭಾಗ 
ಹರಪನಹಳ್ಳಿ ತಾಲ್ಲೂಕು 
1 01 399/ 1.00 ಉಚ್ಚಂಗಿದುರ್ಗ ಶ್ರೀ ಎ.ಆರ್‌.ನಾಗರಾಜಪ್ಪ ಬಿನ್‌ ಉ: ಸರ್ವೆ ನಂ:399/೬ ರ ಉಳಿದ ಭಾಗ 
ಇ ರೇವಣಸಿದ್ದಪ್ಪ, ತರಳಬಾಳು ನಗರ ದ: ಸರ್ವೆ ನಂ: 399/೬ ರ ಉಳಿದ ಭಾಗ 
(ಗ್ರಾಮ), ಬೆಳವನೂರು ಅಂಚೆ, ಪೂ: ಸರ್ವೆ ನಂ:399/ಇ ರ ಉಳಿದ ಭಾಗ 
ದಾವಣಗೆರೆ ಪ: ಸರ್ವೆ ನಂ:399/ಇ ರ ಉಳಿದ ಭಾಗ 
ಕ.ಗ.ಗು.ಸಂ:126 
2 02 399/ 0.20 ಉಚ್ಚಂಗಿದುರ್ಗ ತ್ರೀ ಬಿ.ಸಿದ್ದಪ್ಪ ಉ: ಸರ್ವೆ ನಂ:399/೬ ರ ಉಳಿದ ಭಾಗ 
ಇ ಬಿನ್‌ ಎಲಿಗಾರ್‌ ಅಪ್ಪಾಜಿ, 10ನೇ ದ: ಸರ್ವೆ ನಂ: 399/೬ ರ ಉಳಿದ ಭಾಗ 
ಕ್ರಾಸ್‌, 3ನೇ ಮೇನ್‌, ವಿನೋಬನಗರ, | ಪೂ: ಸರ್ವೆ ನಂ:399/ಇ ರ ಉಳಿದ ಭಾಗ 
ದಾವಣಗೆರೆ ಪ: ಸರ್ವೆ ನಂ:399/ಇ ರ ಉಳಿದ ಭಾಗ 
ಕ.ಗ.ಗು.ಸಂ:104 
3 03 399/ 0.20 ಉಚ್ಚಂಗಿದುರ್ಗ ಶ್ರೀ ಬಿ.ಎಸ್‌.ದೀಪಕ್‌ ಉ: ಸರ್ವೆ ನಂ:399/೬ ರ ಉಳಿದ ಭಾಗ 
ಇ ಬಿನ್‌ ಷಣ್ಮುಖಪ್ಪ, 1776/, ವಿಜಯ ದ: ಸರ್ವೆ ನಂ: 399/೬ ರ ಉಳಿದ ಭಾಗ 
ಲಕ್ಷ್ಮಿ ರಸ್ತೆ ದಾವಣಗೆರೆ ಪೂ: ಸರ್ವೆ ನಂ:399/೪ ರ ಉಳಿದ ಭಾಗ 
ಕ.ಗ.ಗು.ಸಂ:212 ಪ: ಸರ್ವೆ ನಂ:399/ಇ ರ ಉಳಿದ ಭಾಗ 
4 04 | 1ಬಿ! 1.00 | ಉಚ್ಚಂಗಿದುರ್ಗ | ಶ್ರೀ ಸಿ.ಈರ್ಯಾನಾಯ್ಕ್‌ ಉ: ಸರ್ವ ನಂ:1ಎ 
ಬಿನ್‌ ಚಂದ್ಯಾನಾಯ್ಕ್‌. ಬೇವಿನಹಳ್ಳಿ ದ: ಸರ್ವೆ ನಂ:ಃ॥ಬಿ ರ ಉಳಿದ ಭಾಗ 
ದೊಡ್ಡತಾಂಡ, ಪೋತಲಕಟ್ಟೆ ಪೋಸ್ಟ್‌, | ಪೂ: ಸರ್ವೆ ನಂಬಿ ರ ಉಳಿದ ಭಾಗ 
ಹರಪನಹಳ್ಳಿ ತಾಲ್ಲೂಕು ಪ: ಸರ್ವೆ ನಂ:!ಬಿ ರ ಉಳಿದ ಭಾಗ 
ಕ.ಗ.ಗು.ಸಂ:208 
5 05 223/ 1.30 ಬಾಗಳಿ ಶ್ರೀ ಕೆ.ಎಂ.ಜಗದೀಶ್‌ ಉ:ಸರ್ವೆ ನಂ:223/3 ರ ಉಳಿದ ಭಾಗ 
13 ಬಿನ್‌ ವೃಶುಬೇಂದ್ರಯ್ಯ, ಗಣೇಶ ಗುಡಿ | ದ: ಸರ್ವೆ ನಂ:223/3 ರ ಉಳಿದ ಭಾಗ 
ಹತ್ತಿರ, ಹೊಸಪೇಟೆ ರಸ್ತೆ ಪೂ:ಸರ್ವೆ ನಂ:223/3 ರ ಉಳಿದ ಭಾಗ 
ಹರಪನಹಳ್ಳಿ. ದಾವಣಗೆರೆ ಪ: ಸರ್ವೆ ನಂ:223/3 ರ ಉಳಿದ ಭಾಗ 
ಕ.ಗ.ಗು.ಸಂ:234 
6 06 | 223/ 1.00 ಬಾಗಳಿ ಶ್ರೀ ಕೆ.ಎಂ. ಕೊಟ್ರಯ್ಯ ಬಿನ್‌ ಉ: ಸರ್ವ ನಂ:223/3 ರ ಉಳಿದ ಭಾಗ 
13 ವೃಶುಬೇಂದ್ರಯ್ಯ, ಗಣೇಶ ಗುಡಿ ದ: ಸರ್ವೆ ನಂ:223/3 ರ ಉಳಿದ ಭಾಗ 
ಹತ್ತಿರ, ಹೊಸಪೇಟೆ ರಸ್ತೆ ಪೂ:ಸರ್ವೆ ನಂ:223/3 ರ ಉಳಿದ ಭಾಗ 
ಹರಪನಹಳ್ಳಿ, ದಾವಣಗೆರೆ ಪ: ಸರ್ವೆ ನಂ:223/3 ರ ಉಳಿದ ಭಾಗ 
ಕ.ಗ.ಗು.ಸಂ:236 

































































೧೫೦ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 
2 3 4 5 6 7 
07 223/ 2.00 ಬಾಗಳಿ ಮೆ. ಆದರ್ಶ ರಿಯಲ್‌ ಎಸ್ಟೇಟ್‌ ಉ: ಸರ್ವೆ ನಂ:223/3 ರ ಉಳಿದ ಭಾಗ 
13 ಪ್ರೈ.ಲಿ. ಹೊಸಪೇಟೆ ರಸ್ತೆ ದ: ಸರ್ವೆ ನಂ:223/3 ರ ಉಳಿದ ಭಾಗ 
ಹರಪನಹಳ್ಳಿ, ದಾವಣಗೆರೆ ಪೂ:ಸರ್ವೆ ನಂ:223/3 ರ ಉಳಿದ ಭಾಗ 
ಕ.ಗ.ಗು.ಸಂ:223 ಪ: ಸರ್ವೆ ನಂ:223/3 ರ ಉಳಿದ ಭಾಗ 
8 08 492/ 1.00 ಹರಪನಹಳ್ಳಿ ಶ್ರೀ ಬಿ.ಎಸ್‌.ನಾಗಪ್ಪ ಬಿನ್‌ ಲೇ. ಸಿದ್ದಪ್ಪ | ಉ: ಸರ್ವೆ ನಂ:492/ಬಿ ರ ಉಳಿದ ಭಾಗ 
ಬಿ ಬಣಕಾರ್‌, ನಿಟ್ಟೂರು ಗ್ರಾಮ, ದ: ಸರ್ವೆ ನಂ:492/ಬಿ ರ ಉಳಿದ ಭಾಗ 
ರಪನಹಳ್ಳಿ ತಾಲ್ಲೂಕು, ದಾವಣಗೆರೆ ಪೂ:ಸರ್ವೆ ನಂ:492/ಬಿ ರ ಉಳಿದ ಭಾಗ 
ಜಿಲ್ಲೆ ಕ.ಗ.ಗು.ಸಂ:251 ಪ: ಸರ್ವೆ ನಂ:492/ಬಿ ರ ಉಳಿದ ಭಾಗ 
9 09 492/ 1.50 ಹರಪನಹಳ್ಳಿ ಶ್ರೀ ಬಿ.ಎಸ್‌.ನಾಗಪ್ಪ ಬಿನ್‌ ಲೇ. ಸಿದ್ದಪ್ಪ | ಉ: ಸರ್ವೆ ನಂ:492/ಬಿ ರ ಉಳಿದ ಭಾಗ 
ಬಿ ಬಣಕಾರ್‌, ನಿಟ್ಟೂರು ಗ್ರಾಮ, ದ: ಸರ್ವೆ ನಂ:492/ಬಿ ರ ಉಳಿದ ಭಾಗ 
ಹರಪನಹಳ್ಳಿ ತಾಲ್ಲೂಕು, ದಾವಣಗೆರೆ ಪೂ:ಸರ್ವೆ ನಂ:492/ಬಿ ರ ಉಳಿದ ಭಾಗ 
ಜಿಲ್ಲೆ ಕಗ.ಗು.ಸಂ:253 ಪ: ಸರ್ವೆ ನಂ:492/ಬಿ ರ ಉಳಿದ ಭಾಗ 
10 | 10 |492/ | 150 ಹರಪನಹಳ್ಳಿ | ಶ್ರೀ ಬಿ.ಎಸ್‌.ನಾಗಪ್ಪ ಬಿನ್‌ ಲೇ. ಸಿದ್ದಪ್ಪ ತ ಳದ 
ಚ ಬಳಕ ನಿಟೂರು ಗ್ರಾಮ, ದ: ಸರ್ವೆ ನಂ:492/ಬಿ ರ ಉಳಿದ ಭಾಗ 
ಆ ಡ್‌್‌ ಣ್‌ 
ರಪನಹಳ್ಳಿ ತಾಲ್ಲೂಕು, ದಾವಣಗೆರೆ ೬೩.೩. 
ಜಿಲ್ಲೆ ಕಗಗು.ಸಂ:252 ಪ: ಸರ್ವೆ ನಂ:492/ಬಿ ರ ಉಳಿದ ಭಾಗ 
Il 1 (1ಬಿ! | 0.20 ಉಚ್ಚಂಗಿ ಶ್ರೀ ದುರ್ಗ್ಯಾನಾಯ್ಕ ತ 4 ರ್‌ 
bi ಮ ಜಸ ಹ್‌ ಸರ್ವೆ Fe ರ ಉಳಿದ ಭಾಗ 
ಪೋತಲಕಟ್ಟೆ ಅಂಚೆ, ಹರಪನಹಳ್ಳಿ ತ 
ತಾಲ್ಲೂಕು, ದಾವಣಗೆರೆ ಜಲ್ಲೆ ಪ: ಈರ್ಯಾನಾಯ್ಕ್‌ರ ಕಲ್ಲು ಗಣಿ ಗುತ್ತಿಗೆ 
ಕ.ಗ.ಗು.ಸಂ:235 
12 12 492/ 3.20 ಹರಪನಹಳ್ಳಿ ಶ್ರೀಮತಿ ಹೆಚ್‌.ಆರ್‌.ಶಿವಲೀಲಾ ಕೋಂ | ಉ: ಸರ್ವೆ ನಂ:492/ಬಿ ರ ಉಳಿದ ಭಾಗ 
ಬಿ ಹೆಚ್‌.ಇ. ರೋಹಿತ್‌ ಕುಮಾರ್‌, 12ನೇ | ದ: ಸರ್ವೆ ನಂ:492/ಬಿ ರ ಉಳಿದ ಭಾಗ 
ವಾರ್ಡ್‌, ಹಡಗಳಿ ರಸ್ತೆ ಹರಪನಹಳ್ಳಿ ಪೂ:ಸರ್ವೆ ನಂ:492/ಬಿ ರ ಉಳಿದ ಭಾಗ 
ತಾಲ್ಲೂಕು, ದಾವಣಗೆರೆ ಜಿಲ್ಲೆ ಪ: ಸರ್ವೆ ನಂ:492/ಬಿ ರ ಉಳಿದ ಭಾಗ 
ಕ.ಗ.ಗು.ಸಂ:262 
13 13 |492/ | 0.30 ಹರಪನಹಳ್ಳಿ | ಶ್ರೀ ಜಿತೇಂದ್ರ ಕೆ.ಪಟೇಲ್‌ ಬಿನ್‌ ಉ: ಸರ್ವೆ ನಂ:492/ಬಿ ರ ಉಳಿದ ಭಾಗ 
ಬಿ ಕೆ.ಆರ್‌.ಪಟೇಲ್‌, ಸೋನಾಲ್‌ ದ: ಸರ್ವೆ ನಂ:492/ಬಿ ರ ಉಳಿದ ಭಾಗ 
ಹಾರ್ಡ್‌ವೇರ್‌ ಅಂಡ್‌ ಪೆಯಿಂಟ್ಸ್‌, ಪೂ:ಸರ್ವೆ ನಂ:492/ಬಿ ರ ಉಳಿದ ಭಾಗ 
ಮುನ್ಸಿಪಲ್‌ ಕಛೇರಿ ಎದುರು, ಪ: ಸರ್ವೆ ನಂ:492/ಬಿ ರ ಉಳಿದ ಭಾಗ 
ರಪನಹಳ್ಳಿ ತಾಲ್ಲೂಕು, ದಾವಣಗೆರೆ 
ಕ.ಗ.ಗು.ಸಂ:289 
14 14 |492/ 1.00 ಹರಪನಹಳ್ಲಿ | ಶ್ರೀ ಜಿತೇಂದ್ರ ಕ.ಪಟೇಲ್‌ ಬಿನ್‌ ಉ: ಸರ್ವೆ ನಂ:492/ಬಿ ರ ಉಳಿದ ಭಾಗ 
ಬಿ ಕೆ.ಆರ್‌.ಪಟೇಲ್‌, ಸೋನಾಲ್‌ ದ: ಸರ್ವೆ ನಂ:492/ಬಿ ರ ಉಳಿದ ಭಾಗ 
ಹಾರ್ಡ್‌ವೇರ್‌ ಅಂಡ್‌ ಪೆಯಿಂಟ್ಸ್‌, ಪೂ:ಸರ್ವೆ ನಂ:492/ಬಿ ರ ಉಳಿದ ಭಾಗ 
ಮುನ್ಸಿಪಲ್‌ ಕಛೇರಿ ಎದುರು, ಪ: ಸರ್ವೆ ನಂ:492/ಬಿ ರ ಉಳಿದ ಭಾಗ 
ರಪನಹಳ್ಳಿ ತಾಲ್ಲೂಕು, ದಾವಣಗೆರೆ 
ಕ.ಗ.ಗು.ಸಂ:292 
15 15 223/ 1.00 ಬಾಗಳಿ ಶ್ರೀ ಟಿ.ಎಂ.ನಾಗಭೂಷಣ ಸ್ವಾಮಿ, ಉ: ಸರ್ವೆ ನಂ:223/3 ರ ಉಳಿದ ಭಾಗ 
13 1371/18, ಆಚಾರ್ಯ ಲೇಔಟ್‌, ದ: ಸರ್ವೆ ನಂ:223/3 ರ ಉಳಿದ ಭಾಗ 
ರಪನಹಳ್ಳಿ, ದಾವಣಗೆರೆ ಪೂ:ಸರ್ವೆ ನಂ:223/3 ರ ಉಳಿದ ಭಾಗ 
ಕ.ಗ.ಗು.ಸಂ:223 ಪಃ ಸರ್ವೆ ನಂ:223/3 ರ ಉಳಿದ ಭಾಗ 
16 16 1ಬಿ1 2.20 ಉಚ್ಚಂಗಿದುರ್ಗ e ಬಿ.ವೈ.ಮಲ್ಲನಾಥ್‌, ಬಿನ್‌ ಉ: ಶಶಿಕಲಾ ಕ.ಗ.ಗು.ಅಧಿಸೂಚಿತ ಪ್ರದೇಶ 




















ಯಂಕ್ಕಾನಾಯ್ಕ, ಪುಣಬಗಟ್ಟ ತಾಂಡ, 
ರಪನಹಳ್ಳಿ, ದಾವಣಗೆರೆ 
ಕ.ಗ.ಗು.ಅ.ಸಂ:19/07-08 





ದ: ಸರ್ವೆ ನಂ:1/ಬಿ] ರ ಉಳಿದ ಭಾಗ 
ಪೂ:ಸರ್ವೆ ನಂ:1/ಬಿ।1 ರ ಉಳಿದ ಭಾಗ 
ಪ: ಸರ್ವೆ ನಂ:1/ಬಿ1 ರ ಉಳಿದ ಭಾಗ 












































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೧೫೧ 
1 2 3 4 5 6 7 
17 17 !1ಬಿ1 2.20 | ಉಚ್ಚಂಗಿದುರ್ಗ | ಶ್ರೀಮತಿ ಶಶಿಕಲಾ ಕೋಂ ಶ್ರೀ ಉ: ಸರ್ವೆ ನಂ:|ಬಿ! ರ ಉಳಿದ ಭಾಗ 
ಬಿ.ವೈ.ಮಲ್ಲನಾಥ್‌, ಪುಣಬಗಟ್ಟ ದ: ಸರ್ವೆ ನಂ:1/ಬಿ1 ರ ಉಳಿದ ಭಾಗ 
ತಾಂಡ, ಹರಪನಹಳ್ಳಿ, ದಾವಣಗೆರೆ ಪೂ:ಸರ್ವೆ ನಂ:1/ಬಿ1 ರ ಉಳಿದ ಭಾಗ 
ಕ.ಗ.ಗು.ಅ.ಸಂ:18/07-08 ಪ: ಸರ್ವೆ ನಂ:1/ಬಿ1 ರ ಉಳಿದ ಭಾಗ 
18 18 512/ 2.00 ಉಚ್ಚಂಗಿದುರ್ಗ ಶ್ರೀ ವಿ.ಕೆ.ಹಾಲಪ್ಪ ಉ: ಸರ್ವೆ ನಂ:512/ಸ1 ರ ಉಳಿದ ಭಾಗ 
ಸಿ ಬಿನ್‌ ಈರಪ್ಪ, ಯು.ಬೇವಿನಹಳ್ಳಿ, ದ: ಸರ್ವೆ ನಂ:511 ರ ಉಳಿದ ಭಾಗ 
ಪೋತಲಕಟ್ಟೆ ಪೋಸ್ಟ್‌, ಹರಪನಹಳ್ಳಿ, ಪೂ:ಸರ್ವೆ ನಂ:512/ಸಿ3 ರ ಉಳಿದ ಭಾಗ 
ದಾವಣಗೆರೆ ಪ: ಸರ್ವೆ ನಂ:399 ರ ಉಳಿದ ಭಾಗ 
ಕ.ಗ.ಗು.ಅ.ಸಂ:99/08-09 
19 19 419/ 1.00 ಮಾದಾ ಪುರ | ಶ್ರೀ ಜಿಲಾನ್‌ ಬಾಷಾ ಉ: ಸರ್ವ ನಂ:419/ಬಿ ರ ಉಳಿದ ಭಾಗ 
ಬಿಎ? ಬಿನ್‌ ಇಮಾಮ್‌ ಸಾಬ್‌, ಅಗಸನಕಟ್ಟೆ, | ದ: ಸರ್ವೆ ನಂ:419/ಬಿ ರ ಉಳಿದ ಭಾಗ 
/ಪಿ2 ಹರಪನಹಳ್ಳಿ, ದಾವಣಗೆರೆ ಪೂ: ಸರ್ವೆ ನಂ:419/ಬಿ ರ ಉಳಿದ ಭಾಗ 
ಕ.ಗ.ಗು.ಅ.ಸಂ:74/07-08 ಪ: ಸರ್ವೆ ನಂ:416 
20 20 399/ 1.00 ಉಚ್ಚಂಗಿ ಶ್ರೀ ಎಸ್‌.ಗೋಪಾಲಕೃಷ್ಣ ಉ: ಸರ್ವೆ ನಂ:399/೬ ರ ಉಳಿದ ಭಾಗ 
ಇ ದುರ್ಗ ಬಿನ್‌ ಎಲಿಗಾರ ಸಿದ್ದಪ್ಪ, ದ: ಸರ್ವೆ ನಂ:399/ಇ ರ ಉಳಿದ ಭಾಗ 
ವಿನೋಬನಗರ, 3ನೇ ಮೈನ್‌, 10ನೇ ಪೂ: ಸರ್ವೆ ನಂ:399/ಇ ರ ಉಳಿದ ಭಾಗ 
ಕ್ರಾಸ್‌, ದಾವಣಗೆರೆ ಪಃ: ಸರ್ವೆ ನಂ:399/ಇ ರ ಉಳಿದ ಭಾಗ 
ಕ.ಗ.ಗು.ಅ.ಸಂ:41/07-08 
21 21 261/2 1.00 ಸ ರು ಶ್ರೀ ನಾನ್ಯಾ ನಾಯ್ಕ ಉ: ಸರ್ವೆ ನಂ:261/2 ರ ಉಳಿದ ಭಾಗ 
ಬಿನ್‌ ಬುಳ್ಳ್ಯಾನಾಯ್ಕ, ಕಾಳಾನಾಯ್ಕನ ದ: ಸರ್ವೆ ನಂ:261/2 ರ ಉಳಿದ ಭಾಗ 
ತಾಂಡ, ಹಿರೇಮೇಗಳಗೆರೆ ಅಂಚೆ, ಪೂ: ಸರ್ವೆ ನಂ:261/2 ರ ಉಳಿದ ಭಾಗ 
ಹರಪನಹಳ್ಳಿ, ದಾವಣಗೆರೆ ಪ: ಸರ್ವೆ ನಂ:261/2 ರ ಉಳಿದ ಭಾಗ 
ಕ.ಗ.ಗು.ಅ.ಸಂ:08/08-09 
22 22 410/ 0.50 ಮಾದಾಪುರ ಶ್ರೀಮತಿ ತರನುಂಬಾನು ಉ: ಸರ್ವೆ ನಂ:419/ಬಿಎ?/ಪಿ2ರ ಉಳಿದ 
ಬಿಎ? ಕೋಂ ಸಲೀಂಬಾಷಾ, ಸ್ಟೇಡಿಯಂ ಭಾಗ 
/ಪಿ2 ಹತ್ತಿರ, ಹಡಗಲಿ ರಸ್ತೆ, ಹರಪನಹಳ್ಳಿ, ದ: ಸರ್ವೆ ನಂ:419/ಬಿಎ7/ಪಿ2ರ ಉಳಿದ 
ದಾವಣಗೆರೆ ಕ.ಗ.ಗು.ಅ.ಸಂ:10/08-09 | ಭಾಗ 
ಪೂ: ಸರ್ವೆ ನಂ:419/ಬಿಎ7/ಪಿ2ರ ಉಳಿದ 
ಭಾಗ 
ಪ: ಸರ್ವೆ ನಂ:419/ಬಿಎ7/ಏ2ರ ಉಳಿದ 
ಭಾಗ 
23 23 |437/ 1.00 ಹೊಸಕೋಟಿ | ಶ್ರೀ ಪೂಜಾರ್‌ ಸಣ್ಣ ತಿಮ್ಮಪ್ಪ, ಬಿನ್‌ ಉ: ಸರ್ವ ನಂ:437ರ ಉಳಿದ ಭಾಗ 
ಎ1 ತಿಮ್ಮಪ್ಪ, ಕೆರೆಗುಡಿಹಳ್ಳಿ, ದ: ಸರ್ವೆ ನಂ:437ರ ಉಳಿದ ಭಾಗ 
ಅರಸಿಕೆರೆ ಅಂಚೆ, ಹರಪನಹಳ್ಳಿ, ಪೂ: ಸರ್ವೆ ನಂ:437ರ ಉಳಿದ ಭಾಗ 
ದಾವಣಗೆರೆ ಕ.ಗ.ಗು.ಸಂ:ಹೆಚ್‌ಪಿಟಿ191 ಪ: ಸರ್ವೆ ನಂ:437ರ ಉಳಿದ ಭಾಗ 
24 24 399/ 0.20 ಉಚ್ಚಂಗಿದುರ್ಗ ಶ್ರೀ ಜಿ.ಹೆಚ್‌.ಶೇಖರಪ್ಪ ಬಿನ್‌ ಉ: ಸರ್ವೆ ನಂ:399/೬ ರ ಉಳಿದ ಭಾಗ 
ಇ ಜಿ.ಹನುಮಂತಪ್ಪ, ಯು.ಕಲ್ಲಹಳ್ಳಿ, ದ: ಸರ್ವೆ ನಂ:399/ಇ ರ ಉಳಿದ ಭಾಗ 
ಚಟ್ನಿಹಳ್ಳಿ ಅಂಚೆ, ಹರಪನಹಳ್ಳಿ. ಪೂ: ಸರ್ವೆ ನಂ:399/೪ ರ ಉಳಿದ ಭಾಗ 
ದಾವಣಗೆರೆ ಕ.ಗ.ಗು.ಸಂ:ಹೆಚ್‌ಪಿಟಿ137 | ಪ: ಸರ್ವೆ ನಂ:399/೬ ರ ಉಳಿದ ಭಾಗ 
25 25 207 1.00 ಕೂಲ ಹಳ್ಳಿ ಶ್ರೀ ಡಿ.ರಾಮಪ್ಪ ಉ:ಸರ್ವೆ ನಂ:207/ಎಫ್‌ ರ ಉಳಿದ ಭಾಗ 
ಬಿನ್‌ ಡಿ.ಹಾಲಪ್ಪ, ದ:ಸರ್ವೆ ನಂ:207/ಎಫ್‌ರ ಉಳಿದ ಭಾಗ 
1ನೇ ವಾರ್ಡ್‌, ಸುಣ್ಣಗಾರ ಬೀದಿ, ಪೂ:ಸರ್ವೆ ನಂ:207/ಎಫ್‌ರ ಉಳಿದ ಭಾಗ 
ಹರಪನಹಳ್ಳಿ, ದಾವಣಗೆರೆ ಪ: ಸರ್ವೆ ನಂ:207/ಎಫ್‌ರ ಉಳಿದ ಭಾಗ 
ಕ.ಗ.ಗು.ಅ.ಸಂ:75/08-09 
26 26 106 0.20 ಅರಸೀಕರೆ ಶ್ರೀ ವಿ.ಹನುಮಂತಪ್ಪ ಬಿನ್‌ ಉ: ಸರ್ವ ನಂ:06 ರ ಉಳಿದ ಭಾಗ 
ತಿಮ್ಲಾಪುರ ವಿ.ಯಂಕಪ್ಪ, ಅರಸೀಕೆರೆ ತಿಮ್ಲಾಪುರ, ದ: ಸರ್ವೆ ನಂ:06 ರ ಉಳಿದ ಭಾಗ 
ಹರಪನಹಳ್ಳಿ, ದಾವಣಗೆರೆ ಪೂ: ಸರ್ವೆ ನಂ:06 ರ ಉಳಿದ ಭಾಗ 
ಕ.ಗ.ಗು.ಅ.ಸಂ:98/08-09 ಪ: ಸರ್ವೆ ನಂ:06 ರ ಉಳಿದ ಭಾಗ 





























೧೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 











1 2 3 4 5 6 7 
27 27 |06 0.20 ಅರಸೀಕೆರೆ ಶ್ರೀ ವಿ. ಹನುಮಂತಪ್ಪ ಬಿನ್‌ ಉ: ಸರ್ವೆ ನಂ:06 ರ ಉಳಿದ ಭಾಗ 
ತಿಮ್ಲಾಪುರ ವಿ.ಯಂಕಪ್ಪ, ಅರಸೀಕೆರೆ ತಿಮ್ಲಾಪುರ, ದ: ಸರ್ವೆ ನಂ:06 ರ ಉಳಿದ ಭಾಗ 
ಹರಪನಹಳ್ಳಿ, ದಾವಣಗೆರೆ ಪೂ: ಸರ್ವೆ ನಂ:06 ರ ಉಳಿದ ಭಾಗ 


ಕ.ಗ.ಗು.ಅ.ಸಂ:97/08-09 

28 28 261/2 1.00 ಸತ್ತೂರು ಶ್ರೀ ಉಮೇಶ್‌ನಾಯ್ಕ ಬಿನ್‌ 
ಸೋಮ್ಲಾನಾಯ್ಕ, ಬೇವಿನಹಳ್ಳಿ. ಸಣ್ಣ 
ತಾಂಡ ಪೋತಲಕಟ್ಟೆ ಅಂಚೆ, 
ಹರಪನಹಳ್ಳಿ. ದಾವಣಗೆರೆ 
ಕ.ಗ.ಗು.ಅ.ಸಂ:07/08-09 

29 29 (1ಬಿ/ 2.00 ಉಚ್ಚಂಗಿ ಶ್ರೀ ನಾಗೇಂದ್ರಪ್ಪ 

ದುರ್ಗ ಬಿನ್‌ ಹನುಮಂತಪ್ಪ, 
ಹಿರೇಮ್ಯಾಗಳಗೇರಿ, ಹರಪನಹಳ್ಳಿ, 
ದಾವಣಗೆರೆ ಕ.ಗ.ಗು.ಅ.ಸಂ:31/07-08 
30 30 | 399/ 1.00 ಉಚ್ಚಂಗಿ ಶ್ರೀ ಬಿ.ವೆಂಕಟರಾಮ ಪಸಾದ ರೆಡ್ಡಿ 
ಇ ದುರ್ಗ ಬಿನ್‌ ಯೋಗಿರೆಡ್ಡಿ. #1949/9, 19ನೇ 
ಕ್ರಾಸ್‌, ವಿದ್ಯಾನಗರ, ದಾವಣಗೆರೆ 
ಕ.ಗ.ಗು.ಅ.ಸಂ:32/07-08 

31 31 |399/ 0.20 ಉಚ್ಚಂಗಿ ಶ್ರೀ ವೆಂಕಟೇಶ್‌ ಬಿನ್‌ ಬುಳ್ಳಪ್ಪ, 

ಇ ದುರ್ಗ ಪಣಯಾಪುರ, ಪೋತಲಕಟ್ಟೆ ಪೋಸ್ಟ್‌, 
ಹರಪನಹಳ್ಳಿ ತಾಲ್ಲೂಕು, ದಾವಣಗೆರೆ. 
ಕ.ಗ.ಗು.ಸಂ:ಹೆಚ್‌ಪಿಟಿ130 

32 32 131/ಬಿ 1.20 ಚಟ್ನಿಹಳ್ಳಿ ಶ್ರೀ ಎ.ರಮೇಶ್‌ 

ಬಿನ್‌ ಕೊಂಡಯ್ಯ, ೫1854/00, 3ನೇ 
ವಾರ್ಡ್‌, ಸ್ವಾಮಿ ವಿವೇಕಾನಂದ 
ಬಡಾವಣೆ, ಹರಪನಹಳ್ಳಿ ತಾಲ್ಲೂಕು, 
ದಾವಣಗೆರೆ 
ಕ.ಗ.ಗು.ಸಂ:ಹೆಚ್‌ಪಿಟಿ189 


ರ್ವೆ ನಂ:06 ರ ಉಳಿದ ಭಾಗ 
ರ್ವ ನಂ:261/2 ರ ಉಳಿದ ಭಾಗ 
ರ್ವೆ ನಂ:261/2 ರ ಉಳಿದ ಭಾಗ 
: ಸರ್ವೆ ನಂ:261/2 ರ ಉಳಿದ ಭಾಗ 
ಸರ್ವೆ ನಂ:260 ರ ಉಳಿದ ಭಾಗ 


2L 





ಜ್‌ ಜ್ನ 


೫ ಕ 8 





ರ್ವ ನಂ:1ಎರ ಉಳಿದ ಭಾಗ 

ರ್ವೆ ನಂಬಿಗೆ ರ ಉಳಿದ ಭಾಗ 

: ಸರ್ವೆ ನಂ:॥ಬಿಗ ರ ಉಳಿದ ಭಾಗ 
ರ್ವೆ ನಂಃ॥ಬಿ/ ರ ಉಳಿದ ಭಾಗ 
ರ್ವ ನಂ:399/ಇ ರ ಉಳಿದ ಭಾಗ 
ರ್ಮೆ ನಂ:399/ಇ ರ ಉಳಿದ ಭಾಗ 
: ಸರ್ವೆ ನಂ:399/ಇ ರ ಉಳಿದ ಭಾಗ 
ರ್ವೆ ನಂ:399/ಇ ರ ಉಳಿದ ಭಾಗ 
ರ್ವ ನಂ:399/ಇ ರ ಉಳಿದ ಭಾಗ 
ರ್ವೆ ನಂ:399/ಇ ರ ಉಳಿದ ಭಾಗ 
: ಸರ್ವೆ ನಂ:399/ಇ ರ ಉಳಿದ ಭಾಗ 
ರ್ಮೆ ನಂ:399/ಇ ರ ಉಳಿದ ಭಾಗ 
ರ್ವ ನಂ:31ಬಿ ರ ಉಳಿದ ಭಾಗ 
ರ್ಮೆ ನಂ:131/ಬಿ ರ ಉಳಿದ ಭಾಗ 

: ಸರ್ವೆ ನಂ:31/ಬಿ ರ ಉಳಿದ ಭಾಗ 
ಸರ್ವೆ ನಂ:131/ಬಿ ರ ಉಳಿದ ಭಾಗ 


21 


2 


2 





21 


2 


2 





21 


21 


21 





21 


KBR 1.1.11... 





























ಜಂಟಿ ನಿರ್ದೇಶಕರು, 
ಪಿ.ಆರ್‌.. 1281 ಉತ್ತರ ವಲಯ, ಬಳ್ಳಾರಿ. 


ಹೊಲೀಸ್‌ ಇಲಾಖೆ 
ಪೊಲೀಸ್‌ ಕಮೀಷನರ್‌ ರವರ ಕಛೇರಿ, ನಂ.1, ಇನ್‌ಪೆಂಟ್ರಿ ರಸ್ತೆ, ಬೆಂಗಳೂರು ನಗರ 
ಸಂಖ್ಯೆ:17/ಅಸೂ/ಡಿಸಿಪಿ/ಸಂ.ಪೂ/2911, ದಿನಾಂಕ: 28-07-2011 
ಅಧಿಸೂಚನೆ 


ಬೆಂಗಳೂರು ನಗರ ಕೆ.ಆರ್‌.ಪುರ ಸಂಚಾರ ಪೊಲೀಸ್‌ ಠಾಣೆಯ ಸರಹದ್ದಿನ ಕಸ್ತೂರಿನಗರ 2ನೇ ಮುಖ್ಯರಸ್ತೆಯು ದ್ವಿಮುಖ ಸಂಚಾರ 
ವ್ಯವಸ್ಥೆಯಿಂದ ಕೂಡಿರುತ್ತದೆ. ಈ ರಸ್ತೆಯ ಕಸ್ತೂರಿಬೇಕರಿ ಜಂಕ್ಷನ್‌ನಿಂದ ಬಿ.ಚನ್ನಸಂದ್ರ ಮುಖ್ಯರಸ್ತೆಯವರೆಗೆ ಸಾರ್ವಜನಿಕರು ಎರಡೂ ಬದಿಗಳಲ್ಲಿಯೂ 
ತಮ್ಮ ವಾಹನಗಳನ್ನು ನಿಲುಗಡೆ ಮಾಡುತ್ತಿರುವುದರಿಂದ ಈ ರಸ್ತೆಯಲ್ಲಿ ಸಹಜವಾಗಿಯೇ ವಾಹನ ಸಂಚಾರ ದಟ್ಟಣೆ ಅಧಿಕಗೊಂಡು ವಾಹನಗಳ ಸುಗಮ 
ಸಂಚಾರಕ್ಕೆ ಅನಾನುಕೂಲವಾಗುತ್ತಿರುವುದಲ್ಲದೆ ಪದೇ ಪದೇ ಸಂಚಾರ ಸ್ಥಗಿತಗೊಳ್ಳುತ್ತಿರುತ್ತದೆ. ಅದ್ದರಿಂದ, ಕಸ್ತೂರಿನಗರ 2ನೇ ಮುಖ್ಯರಸ್ತೆಯ 
ಕಸ್ತೂರಿಬೇಕರಿ ಜಂಕ್ಷನ್‌ನಿಂದ ಬಿ.ಚನ್ನಸ೦ದ್ರ ಮುಖ್ಯರಸ್ತೆಯವರೆಗೆ ರಸ್ತೆಯ ಎರಡೂ ಬದಿಗಳಲ್ಲಿ ಸಮ ಮತ್ತು ಬೆಸ ಸಂಖ್ಯೆ ದಿನಾಂಕಗಳಂದು ದ್ವಿಚಕ್ರ 
ಮತ್ತು ಲಘು ವಾಹನಗಳ ನಿಲುಗಡೆ ಮಾಡುವ ವ್ಯವಸ್ಥೆಯನ್ನು ಕಲ್ಪಿಸುವ ಹಾಗೂ ಕಸ್ತೂರಿ ಬೇಕರಿ ಜಂಕ್ಷನ್‌ನಿ೦ದ ಬೆನ್ನಿಗಾನಹಳ್ಳಿ ಕಡೆಗೆ 15 ಮೀಟರ್‌ 
ಹಾಗೂ ಬಿ.ಚನ್ನಸಂದ್ರ ಕಡೆಗೆ 15 ಮೀಟರ್‌ ವರೆಗೆ ವಾಹನಗಳ ನಿಲುಗಡೆಯನ್ನು ನಿಷೇಧಿಸುವ ಅವಶ್ಯಕತೆಯಿರುತ್ತದೆ. 


ಆದ್ದರಿಂದ ಕಲಂ;115 ಮೋಟಾರು ವಾಹನ ಕಾಯ್ದೆ 1988 ಹಾಗೂ ಕಲಂ;3 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಕಾಯಿದೆ 1960ರ ಪ್ರಕಾರ 
ನನಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಬಿ.ಜಿ.ಜ್ಯೋತಿ ಪ್ರಕಾಶ್‌ ಮಿರ್ಜಿ, ಐ.ಪಿ.ಎಸ್‌. ಪೊಲೀಸ್‌ ಕಮೀಷನರ್‌, ಬೆ೦ಗಳೂರು ನಗರ ಆದ ನಾನು 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೧೫೩ 





ಕೆ.ಆರ್‌.ಪುರ ಸಂಚಾರ ಪೊಲೀಸ್‌ ಠಾಣೆಯ ಸರಹದ್ದಿನ ಕಸ್ತೂರಿನಗರ 2ನೇ ಮುಖ್ಯರಸ್ತೆಯಲ್ಲಿ ಈ ಕೆಳಕಂಡ ಮಾರ್ಪಾಡುಗಳನ್ನು ಮಾಡಲು 
ಆದೇಶಿಸಿರುತ್ತೇನೆ. 


(1) ಕೆ.ಆರ್‌.ಪುರ ಸಂಚಾರ ಪೊಲೀಸ್‌ ಠಾಣಾ ವ್ಯಾಪ್ತಿಯ ಕಸ್ತೂರಿನಗರದ 2ನೇ ಮುಖ್ಯರಸ್ತೆಯ ಕಸ್ತೂರಿಬೇಕರಿ ಜಂಕ್ಷನ್‌ನಿಂದ 
ಬಿ.ಚನ್ನಸಂದ್ರ ಮುಖ್ಯರಸ್ತೆಯವರೆಗೆ ರಸ್ತೆಯ ಎರಡೂ ಬದಿಗಳಲ್ಲಿ ಸಮ ಮತ್ತು ಬೆಸ ಸಂಖ್ಯೆ ದಿನಾಂಕಗಳಂದು ದ್ವಿಚಕ್ರ ಮತ್ತು 
ಲಘು ವಾಹನಗಳ ನಿಲುಗಡೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. 


(2) ಕಸ್ತೂರಿನಗರ 2ನೇ ಮುಖ್ಯರಸ್ತೆಯ ಕಸ್ತೂರಿ ಬೇಕರಿ ಜಂಕ್ಷನ್‌ನಿಂದ ಬೆನ್ನಿಗಾನಹಳ್ಳಿ ಕಡೆಗೆ 15 ಮೀಟರ್‌ ಹಾಗೂ ಬಿ.ಚನ್ನಸಂದ್ರ 
ಕಡೆಗೆ 15 ಮೀಟರ್‌ ವಾಹನಗಳ ನಿಲುಗಡೆಯನ್ನು ನಿಷೇಧಿಸಲಾಗಿದೆ. 


ಅಂತೆಯೆ ಕಲಂ; 116 ಮೋಟಾರ್‌ ವಾಹನ ಕಾಯ್ದೆ 1988 ಹಾಗೂ ಕಲಂ;4 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಟ್‌ 1960 ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಾಲಯಿಸಿ ಮೇಲ್ಕಂಡ ಮಾರ್ಪಾಡುಗಳನ್ನು ಜಾರಿಗೊಳಿಸಲು ಆದೇಶಿಸಿರುತ್ತೇನೆ. 


ಲ 


ಈ ಮೇಲ್ಕಂಡ ವ್ಯವಸ್ಥೆಯನ್ನು ದಿನಾಂಕ; 29-07-2011ರ೦ದ ಜಾರಿಗೆ ಬರುವಂತೆ ಆದೇಶಿಸಿರುತ್ತೇನೆ. 


ಈ ಆದೇಶವನ್ನು ನಾನು ಈ ದಿನ ಅಂದರೆ ದಿನಾಂಕ; 28-07-2011 ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ನೀಡಿರುತ್ತೇನೆ. 


ಬಿ.ಜಿ.ಜ್ಯೋತಿ ಪ್ರಕಾಶ್‌ ಮಿರ್ಜಿ, ಐ.ಪಿ.ಎಸ್‌. 
ಪಿ.ಆರ್‌. 775 ಪೊಲೀಸ್‌ ಕಮೀಷನರ್‌, ಬೆ೦ಗಳೂರು ನಗರ 
ಹೊಲೀಸ್‌ ಇಲಾಖೆ 
ಪೊಲೀಸ್‌ ಕಮೀಷನರ್‌ ರವರ ಕಛೇರಿ, ನಂ.1, ಇನ್‌ಪೆಂಟ್ರಿ ರಸ್ತೆ, ಬೆಂಗಳೂರು ನಗರ 
ಅಧಿಸೂಚನೆ 
ಸಂಖ್ಯೆ:29/ಅಸೂ/ಡಿಸಿಪಿ/ಸಂ.ಪೂ/2011, ದಿನಾಂಕ: 28-07-2011 


ಇಂದಿರಾನಗರ ಸಂಚಾರ ಪೊಲೀಸ್‌ ಠಾಣೆಯ ಸರಹದ್ದಿನ ಹಳೇ ಮದ್ರಾಸ್‌ ರಸ್ತೆ ಹ ಬೆನ್ನಿಗಾನಹಳ್ಳಿ ಜಂಕ್ಷನ್‌ ಬಳಿ ಸದರಿ ರಸ್ತೆಯಲ್ಲಿ 
ಕೆ.ಆರ್‌.ಪುರಂ ಕಡೆಯಿ೦ದ ಬರುವ ವಾಹನಗಳು ನಗರದ ಕಡೆಗೆ ಹೋಗಲು ಸದರಿ ಜಂಕ್ಷನ್‌ನಲ್ಲಿ "ಯು' ತಿರುವು ಹಾಗೂ ನಾಗಾವಾರ ಪಾಳ್ಯ ರಸ್ತೆಯ 
ಕಡೆಗೆ ಹೋಗಲು "ಬಲ' ತಿರುವು ಪಡೆಯಲು ವಾಹನಗಳು ಸಾಲಾಗಿ ನಿಲ್ಲುವುದರಿಂದ ಕೆ.ಆರ್‌.ಪುರಂ ಕಡೆಗೆ ನೇರವಾಗಿ ಹೋಗುವ ವಾಹನಗಳಿಗೆ 
ತೊಂದರೆಯಾಗುತ್ತಿವುದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಸದರಿ ಹಳೇ ಮದ್ರಾಸ್‌ ರಸ್ತೆಯಲ್ಲಿ ವಾಹನಗಳ ಸಂಚಾರ ದಟ್ಟಣೆ ಹೆಚ್ಚಾಗಿರುವುದರಿಂದ ಹಾಗೂ 
ಆರ್‌.ಎಂ.ಜಡ್‌. ನಿಂದ ಬರುವ ಎಲ್ಲಾ ವಾಹನಗಳು ಹಳೇ ಮದ್ರಾಸ್‌ ರಸ್ತೆ & ಬೆನ್ನಿಗಾನಹಳ್ಳಿ ಜಂಕ್ಷನ್‌ ಬಳಿ “ಯು' ತಿರುವು ಹಾಗೂ ಬಲ ತಿರುವು 
ಪಡೆಯುವುದರಿಂದ ವಾಹನಗಳ ಸಂಚಾರ ವ್ಯತ್ಯಯವಾಗಿ ನೇರವಾಗಿ ಹೋಗುವ ವಾಹನಗಳಿಗೆ ಅಡಚಣೆಯುಂಟಾಗುತ್ತಿರುತ್ತದೆ. ಸುಗಮ ಸಂಚಾರಕ್ಕೆ 
ಅನಾನುಕೂಲವಾಗಿ ಪದೇ ಪದೇ ಸಂಚಾರ ಸ್ಥಗಿತಗೊಳ್ಳುತ್ತಿರುತ್ತದೆ. ಹಳೇ ಮದ್ರಾಸ್‌ ರಸ್ತೆ & ಬೆನ್ನಿಗಾನಹಳ್ಳಿ ಜಂಕ್ಷನ್‌ನಲ್ಲಿ "ಯು' ತಿರುವು ಹಾಗೂ ಬಲ 
ತಿರುವನ್ನು ನಿಷೇಧಿಸಿ, ಸದರಿ ವಾಹನ ಚಾಲಕರು 150 ಮೀಟರ್‌ ಮುಂದಕ್ಕೆ ಹೋಗಿ ಕೆ.ಆರ್‌.ಪುರಂ ಫ್ಲೈ ಓವರ್‌ ಕೆಳಗೆ "ಯು' ತಿರುವು ಹಾಗೂ ಬಲ 
ತಿರುವು ಪಡೆಯಲು ಅವಕಾಶ ಕಲ್ಪಸುವ ಅವಶ್ಯಕತೆಯಿರುತ್ತದೆ. 


ಆದುದರಿಂದ ಕಲಂ.115 ಮೋಟಾರು ವಾಹನ ಕಾಯ್ದೆ 1988 ಹಾಗೂ ಕಲಂ.3 ಕರ್ನಾಟಕ ಟ್ರಾಪಿಕ್‌ ಕಂಟ್ರೋಲ್‌ ಕಾಯಿದೆ 1960ರ ಪ್ರಕಾರ 
ನನಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಜ್ಯೋತಿಪ್ರಕಾಶ್‌ ಮಿರ್ಜಿ ಐ.ಪಿ.ಎಸ್‌. ಪೊಲೀಸ್‌ ಕಮೀಷನರ್‌, ಬೆಂಗಳೂರು ನಗರ ಆದ ನಾನು ಈ 
ಕೆಳಕಂಡ ಸಂಚಾರ ಮಾರ್ಪಾಡುಗಳನ್ನು ಮಾಡಲು ಆದೇಶಿಸಿರುತ್ತೇನೆ. 


ಇಂದಿರಾನಗರ ಸಂಚಾರ ಪೊಲೀಸ್‌ ಠಾಣಾ ಸರಹದ್ದಿನ ಹಳೇ ಮದ್ರಾಸ್‌ ರಸ್ತೆ ಮತ್ತು ಬೆನ್ನಿಗಾನಹಳ್ಳಿ ಜಂಕ್ಷನ್‌ನಲ್ಲಿ "ಯು' ತಿರುವು ಹಾಗೂ 
ಬಲ ತಿರುವನ್ನು ಸಂಪೂರ್ಣವಾಗಿ ನಿಷೇಧಿಸಿ ಸದರಿ ವಾಹನ ಚಾಲಕರು 150 ಮೀಟರ್‌ ಮುಂದಕ್ಕೆ ಹೋಗಿ ಕೆ.ಆರ್‌.ಪುರಂ ಫ್ಲೈ ಓವರ್‌ ಕೆಳಗೆ 
"ಯು' ತಿರುವು ಹಾಗೂ ಬಲ ತಿರುವು ಪಡೆಯಲು ಅವಕಾಶ ಕಲ್ಪಸಲಾಗಿದೆ. 


ಅಂತೆಯೇ ಕಲಂ.116 ಮೋಟಾರ್‌ ವಾಹನ ಕಾಯ್ದೆ 1988 ಹಾಗೂ ಕಲಂ.4 ಕರ್ನಾಟಕ ಟ್ರಾಪಿಕ್‌ ಕಂಟ್ರೋಲ್‌ ಆಕ್ಟ್‌ 1960ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಮೇಲ್ಕಂಡ ಮಾರ್ಪಾಡುಗಳನ್ನು ಜಾರಿಗೊಳಿಸಲು ಬೇಕಾದ ಅಗತ್ಯ ಸೂಚನಾ ಫಲಕಗಳನ್ನು ಸೂಕ್ತ ಸ್ಥಳಗಳಲ್ಲಿ 
ಆಳವಡಿಸಲು ಸ್ಥಳೀಯ ಅಧಿಕಾರಿಗಳಿಗೆ ಆದೇಶಿಸಿರುತ್ತೇನೆ. 


ಈ ಮೇಲ್ಕಂಡ ವ್ಯವಸ್ಥೆಯನ್ನು ದಿನಾಂಕ: 29-07-2011 ರಿಂದ ಜಾರಿಗೆ ಬರುವಂತೆ ಆದೇಶಿಸಿರುತ್ತೇನೆ. 


೧೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 





ಈ ಆದೇಶವನ್ನು ನಾನು ಈ ದಿನ ಅಂದರೆ ದಿನಾಂಕ: 28-07-2011 ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ನೀಡಿರುತ್ತೇನೆ. 


ಬಿ.ಜಿ.ಜ್ಯೋತಿ ಪ್ರಕಾಶ್‌ ಮಿರ್ಜಿ, ಐ.ಪಿ.ಎಸ್‌. 
ಪಿ.ಆರ್‌. 776 ಪೊಲೀಸ್‌ ಕಮೀಷನರ್‌, ಬೆ೦ಗಳೂರು ನಗರ 
ಹೊಲೀಸ್‌ ಇಲಾಖೆ 
ಪೊಲೀಸ್‌ ಕಮೀಷನರ್‌ ರವರ ಕಛೇರಿ, ನಂ.1, ಇನ್‌ಪೆಂಟ್ರಿ ರಸ್ತೆ, ಬೆಂಗಳೂರು ನಗರ 
ಅಧಿಸೂಚನೆ 
ಸಂಖ್ಯೆ:16/ಅಸೂ/ಡಿಸಿಪಿ/ಸಂ.ಪೂ/2011. ದಿನಾಂಕ: 28-07-2011 


1. ಬೆಂಗಳೂರು - ಕೆ.ಆರ್‌.ಪುರ ಸಂಚಾರ ಪೊಲೀಸ್‌ ಠಾಣಾ ಸರಹದ್ದಿನ ಕಸ್ತೂರಿನಗರ 1ನೇ ಮುಖ್ಯರಸ್ತೆಯು ದ್ವಿಮುಖ ಸಂಚಾರ 
ವ್ಯವಸ್ಥೆಯಿಂದ ಕೂಡಿರುತ್ತದೆ. ಈ ರಸ್ತೆಯ ಸಾರ್ವಜನಿಕರು ಎರಡೂ ಬದಿಗಳಲ್ಲಿಯೂ ತಮ್ಮ ವಾಹನಗಳನ್ನು ನಿಲುಗಡೆ ಮಾಡುತ್ತಿರುವುದರಿಂದ ಈ 
ರಸ್ತೆಯಲ್ಲಿ ಸಹಜವಾಗಿಯೇ ವಾಹನ ಸಂಚಾರ ದಟ್ಟಣೆ ಅಧಿಕಗೊಂಡು ವಾಹನಗಳ ಸುಗಮ ಸಂಚಾರಕ್ಕೆ ಅನಾನುಕೂಲವಾಗುತ್ತಿರುವುದಲ್ಲದೆ ಪದೇ ಪದೇ 
ಸಂಚಾರ ಸ್ಥಗಿತಗೊಳ್ಳುತ್ತಿರುತ್ತದೆ. ಅದ್ದರಿಂದ, ಕಸ್ತೂರಿನಗರ 1ನೇ ಮುಖ್ಯರಸ್ತೆಯ ಸದಾನ೦ದನಗರ ರೈಲ್ವೇಬ್ರಿಡ್ಜ್‌ನಿಂದ ಸಿ.ಎಂ.ಆರ್‌ ಕಾಲೇಜ್‌ವರೆಗೆ 
ಎರಡೂ ಬದಿಗಳಲ್ಲಿಯೂ ಎಲ್ಲಾ ರೀತಿಯ ವಾಹನಗಳ ನಿಲುಗಡೆಯನ್ನು ನಿಷೇಧಿಸುವ ಅವಶ್ಯಕತೆಯಿರುತ್ತದೆ. 


ಆದ್ದರಿಂದ ಕಲಂ;115 ಮೋಟಾರು ವಾಹನ ಕಾಯ್ದೆ 1988 ಹಾಗೂ ಕಲಂ;3 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಕಾಯಿದೆ 1960ರ ಪ್ರಕಾರ 
ನನಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಬಿ.ಜಿ.ಜ್ಯೋತಿ ಪ್ರಕಾಶ್‌ ಮಿರ್ಜಿ, ಐ.ಪಿ.ಎಸ್‌. ಪೊಲೀಸ್‌ ಕಮೀಷನರ್‌, ಬೆ೦ಗಳೂರು ನಗರ ಆದ ನಾನು 
ಕೆ.ಆರ್‌.ಪುರ ಸಂಚಾರ ಪೊಲೀಸ್‌ ಠಾಣೆಯ ಸರಹದ್ದಿನ ಕಸ್ತೂರಿನಗರ 1ನೇ ಮುಖ್ಯರಸ್ತೆಯಲ್ಲಿ ಈ ಕೆಳಕಂಡ ಮಾರ್ಪಾಡುಗಳನ್ನು ಮಾಡಲು 
ಆದೇಶಿಸಿರುತ್ತೇನೆ. 


ಕೆ.ಆರ್‌.ಪುರ ಸಂಚಾರ ಪೊಲೀಸ್‌ ಠಾಣಾ ವ್ಯಾಪ್ತಿಯ ಕಸ್ತೂರಿನಗರದ ಕಸ್ತೂರಿನಗರ 1ನೇ ಮುಖ್ಯರಸ್ತೆಯ ಸದಾನಂದನಗರ 
ರೈಲ್ವೇಬ್ರಿಡ್ಜ್‌ನಿಂದ ಸಿ.ಎಂ.ಆರ್‌ ಕಾಲೇಜ್‌ ನಾಲಾವರೆಗೆ ಎಡಭಾಗದಲ್ಲಿ ಎಲ್ಲಾ ರೀತಿಯ ವಾಹನಗಳ ನಿಲುಗಡೆಯನ್ನು ನಿಷೇಧಿಸಲಾಗಿದೆ. 


ಅಂತೆಯೆ ಕಲಂ;116 ಮೋಟಾರ್‌ ವಾಹನ ಕಾಯ್ದೆ 1988 ಹಾಗೂ ಕಲಂ;4 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಟ್‌ 1960 ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಾಲಯಿಸಿ ಮೇಲ್ಕಂಡ ಮಾರ್ಪಾಡುಗಳನ್ನು ಜಾರಿಗೊಳಿಸಲು ಆದೇಶಿಸಿರುತ್ತೇನೆ. 


ಈ ಮೇಲ್ಕಂಡ ವ್ಯವಸ್ಥೆಯನ್ನು ದಿನಾಂಕ; 29-07-2011 ರಿಂದ ಜಾರಿಗೆ ಬರುವಂತೆ ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ನಾನು ಈ ದಿನ ಅಂದರೆ ದಿನಾಂಕ; 28-07-2011 ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ನೀಡಿರುತ್ತೇನೆ. 
ಬಿ.ಜಿ.ಜ್ಯೋತಿ ಪ್ರಕಾಶ್‌ ಮಿರ್ಜಿ, ಐ.ಪಿ.ಎಸ್‌. 
ಪಿ.ಆರ್‌. 777 ಪೊಲೀಸ್‌ ಕಮೀಷನರ್‌, ಬೆ೦ಗಳೂರು ನಗರ 
ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳ ಕಛೇರಿ, ರಾಮನಗರ ಜಿಲ್ಲೆ, ರಾಮನಗರ 
ಪ್ರಕಟಣೆ 


ಸಂಖ್ಯೆ : ಜಿಸಕಅ/ರಾ/ಕಾಪತ/ಸಿಆರ್‌-50/11-12, ದಿನಾಂಕ : 16ನೇ ಸೆಪ್ಟೆಂಬರ್‌, 2011 
ವಿಷಯ: 2011-12ನೇ ಸಾಲಿಗೆ ಆಡಳಿತ ನ್ಯಾಯಾಧೀಕರಣ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ/ಪರಿಶಿಷ್ಟ 
ವರ್ಗದ ಕಾನೂನು ಪದವೀಧರರಿಗೆ ತರಬೇತಿ ನೀಡುವ ಬಗ್ಗೆ 


ಉಲ್ಲೇಖ: I ಸರ್ಕಾರದ ಆದೇಶ ಸಂಖ್ಯೆ : ಎಸ್‌ಡಬ್ಬ್ಯೂಎಲ್‌-89, ದಿನಾಂಕ : 02ನೇ ನವೆಂಬರ್‌ 1990 
2. ಸರ್ಕಾರ ಆದೇಶ ಸಂಖ್ಯೆ : ಸಕಇ-349/ಪಕವಿ-2005, ದಿನಾಂಕ : 28ನೇ ಜನವರಿ 2006 
2011-12ನೇ ಸಾಲಿಗೆ ರಾಮನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಸಮಾಜ ಕಲ್ಯಾಣ ಇಲಾಖಾವತಿಯಿಂದ “ಆಡಳಿತ ನ್ಯಾಯಾಧಿಕರಣ 


ಯೋಜನೆಯಡಿ ತರಬೇತಿ” ನೀಡಲು ಪರಿಶಿಷ್ಟ ಜಾತಿ/ಪರಿಶಿಷ್ಟ ವರ್ಗದ ಕಾನೂನು ಪದವೀಧರರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಕೆಳಗೆ 
ನಮೂದಿಸಿರುವ ಷರತ್ತುಗಳ ಪ್ರಕಾರ ಅರ್ಹ ಅಭ್ಯರ್ಥಿಗಳು ಮಾತ್ರ ಈ ಕಛೇರಿಯಿಂದ ಅರ್ಜಿಗಳನ್ನು ಪಡೆದುಕೊಂಡು, ಈ ಪ್ರಕಟಣೆಯು 


ಭಾಗ-೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೧೫೫ 





ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಒಂದು ತಿಂಗಳೊಳಗೆ ಅಥವಾ ದಿನಾಂಕ : 20-10-2011ರೊಳಗಡೆ ಅರ್ಜಿ ಸಲ್ಲಿಸತಕ್ಕದ್ದು. ನಂತರ 
ಬಂದ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 


ಐ 


ಷರತ್ತುಗಳು: 

1... ರಾಮನಗರ ಜಿಲ್ಲಾ ವ್ಯಾಪ್ತಿಗೆ ಬರುವ 4 ತಾಲ್ಲೂಕುಗಳ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು ಮಾತ್ರ ಅರ್ಜಿ 
ಸಲ್ಲಿಸತಕ್ಕದ್ದು. 

2. ಅಭ್ಯರ್ಥಿಯು 35 ವರ್ಷ ವಯೋಮಿತಿಯೊಳಗಿರಬೇಕು. 

3. ಅರ್ಜಿ ಸಲ್ಲಿಸಲು ನಿಗದಿ ಪಡಿಸಿರುವ ಕೊನೆಯ ದಿನಾಂಕಕ್ಕೆ ಎರಡು ವರ್ಷದ ಒಳಗೆ ಕಾನೂನು ಪದವಿಯನ್ನು ಪಡೆದಿರಬೇಕು. 

4. ತರಬೇತಿ ಅವಧಿ 4 ವರ್ಷಗಳಾಗಿದ್ದು, ಮಾಸಿಕ ರೂ. 2,000/- ಗಳ ಶಿಷ್ಯವೇತನ ನೀಡಲಾಗುವುದು. 

೨; ಆಯ್ಕೆಯಾದ ಅಭ್ಯರ್ಥಿಗಳನ್ನು ಜಿಲ್ಲಾ ಪಬ್ಲಿಕ್‌ ಪ್ರಾಸಿಕ್ಯೂಟರ್‌, ಸರ್ಕಾರಿ ವಕೀಲರು ಅಥವಾ 20 ವರ್ಷಕ್ಕಿಂತ ಹೆಚ್ಚಿನ ಅನುಭವ ಹೊಂದಿರುವ 
ಹಿರಿಯ ವಕೀಲರಲ್ಲಿ ತರಬೇತಿಗೆ ನಿಯೋಜಿಸಲಾಗುವುದು. 

6. ಆಯ್ಕೆಯಾದ ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ತರಬೇತಿಯನ್ನು ಪೂರ್ಣಗೊಳಿಸದೇ ಮಧ್ಯಂತರದಲ್ಲಿ ಬಿಟ್ಟು ಹೋಗಬಾರದು. ಬಿಟ್ಟು 
ಹೋದ ಪಕ್ಷದಲ್ಲಿ ತರಬೇತಿಯ ಅವಧಿಯಲ್ಲಿ ನೀಡಿದ ಶಿಷ್ಯ ವೇತನವನ್ನು ಶೇ. 10ರಷ್ಟು ಬಡ್ಡಿಯೊಂದಿಗೆ ವಸೂಲಿ ಮಾಡಲಾಗುವುದು. ಈ 
ನಿಯಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಸೇವೆ ಮತ್ತು ಉದ್ದಿಮೆಗಳಲ್ಲಿ ನೇಮಕ ಹೊಂದುವವರಿಗೆ ಅನ್ವಯಿಸುವುದಿಲ್ಲ. 

7. ಸುಳ್ಳು ದಾಖಲೆ ಮಾಹಿತಿಯನ್ನು ಒದಗಿಸಿ. ಆಯ್ಕೆಯಾದ ಅಭ್ಯರ್ಥಿಗಳನ್ನು ಕಾನೂನಿನನ್ವಯ ಶಿಕ್ಷೆಗೆ ಗುರಿಪಡಿಸಲಾಗುವುದು. 

8. ಅರ್ಜಿಯಲ್ಲಿನ ಮಾಹಿತಿಯನ್ನು ಅಪೂರ್ಣವಾಗಿದ್ದಲ್ಲಿ ಅಂತಹ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ. 

9. ಆಯ್ಕೆ ಸಮಿತಿಯ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ. 

10. ಅರ್ಜಿಗಳನ್ನು ಪಡೆಯಬೇಕಾದ ಮತ್ತು ಸಲ್ಲಿಸಬೇಕಾದ ವಿಳಾಸ ಈ ಕೆಳಕಂಡಂತಿದೆ. 

1. ತರಬೇತಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ರಾಮನಗರ ಜಿಲ್ಲೆಯ ವ್ಯಾಪ್ತಿಯೊಳಗಡೆ ಮಾತ್ರ ತರಬೇತಿ ನೀಡಲಾಗುವುದು. ಅರ್ಜಿ 
ನಮೂನೆಗಳನ್ನು ಪಡೆದು, ಪೂರ್ಣ ಭರ್ತಿ ಮಾಡಿ ದಾಖಲೆಗಳೊಂದಿಗೆ ಸಲ್ಲಿಸಬೇಕಾದ ವಿಳಾಸ: 
ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳ ಕಛೇರಿ, 
ರಾಮನಗರ ಜಿಲ್ಲೆ, ಕೆಂಪೇಗೌಡ ವೃತ್ತ, 
ಮಾಗಡಿ ಮುಖ್ಯರಸ್ತೆ, ರಾಮನಗರ-517511 
ದೂರವಾಣಿ ಸಂಖ್ಯೆ : 080-71273003 

ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ, 
ಪಿ.ಆರ್‌. 1002 ರಾಮನಗರ ಜಿಲ್ಲೆ 


ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಅಧಿಕಾರಿಗಳ ಕಛೇರಿ, ಉತ್ತರ ಕನ್ನಡ, ಕಾರವಾರ 
ಪ್ರಕಟಣೆ 


ಸಂಖ್ಯೆ : ಬಿಸಿಎಂ/ನಿಲಯ/ಕಾತಭ/ಸಿಆರ್‌-33/2011-12, ದಿನಾಂಕ : 8ನೇ ಸೆಪ್ಟೆಂಬರ್‌, 2011 
ವಿಷಯ: 2011-12ನೇ ಸಾಲಿನಲ್ಲಿ ಹಿಂದುಳಿದ ವರ್ಗಗಳ ಕಾನೂನು ಪದವೀಧರರಿಗೆ ತರಬೇತಿ ನೀಡುವ 
ಕುರಿತು 


ಉಲ್ಲೇಖ: 1 ಈ ಕಛೇರಿ ಪ್ರಕಟಣೆ ದಿನಾಂಕ : 11ನೇ ಆಗಸ್ಟ್‌ 2011 


ಉಲ್ಲೇಖಿತ ಈ ಕಛೇರಿ ಪ್ರಕಟಣೆಯಲ್ಲಿ 2011-12ನೇ ಸಾಲಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಾನೂನು ಪದವೀಧರರಿಗೆ 


ವಕೀಲ ವೃತ್ತಿ ಮತ್ತು ಜ್ಯುಡಿಶಿಯಲ್‌ ಸೇವೆಗೆ ಸಂಬಂಧಿಸಿದಂತೆ ನ್ಯಾಯಾಡಳಿತದಲ್ಲಿ 4 ವರ್ಷಗಳ ತರಬೇತಿ ನೀಡುವ ಕುರಿತು ಹಿಂದುಳಿದ ವರ್ಗಗಳ 
ಕಾನೂನು ಪದವೀಧರರಿಂದ ಅರ್ಜಿಗಳನ್ನು ಆಹ್ವಾನಿಸಿ, ಅರ್ಜಿಗಳನ್ನು ಈ ಕಛೇರಿಗೆ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವನ್ನು 30-08-2011ರ 
ಬದಲಾಗಿ ಕಾನೂನು ಪದವೀಧರರ ಹಿತದೃಷ್ಟಿಯಿಂದ 15-09-2011 ಕ್ಕೆ ಮುಂದುವರಿಸಿದೆ. 


೧೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 





ನಿಬಂಧನೆಗಳು: 


1, 


10. 


ಅಭ್ಯರ್ಥಿಯು ಕಾನೂನು ಪದವಿ ಮಾಡಿರಬೇಕು. ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿರಬೇಕು. ರಾಜ್ಯದ ನಿವಾಸಿಯಾಗಿರಬೇಕು. ವಕೀಲಿ ವೃತ್ತಿ 
ಅಭ್ಯಾಸ (ಪ್ರ್ಯಾಕ್ಟೀಸ್‌) ನಿಗದಿಪಡಿಸಿರುವ ಅರ್ಹತೆ ಹೊಂದಿದ್ದು ತರಬೇತಿಗೆ ಅರ್ಜಿ ಸಲ್ಲಿಸುವ ದಿನಾಂಕಕ್ಕಿಂತ ಮುಂಚಿತವಾಗಿ ಎರಡು 
ವರ್ಷದೊಳಗೆ ಬಾರ್‌ ಕೌನ್ನಿಲಿನಲ್ಲಿ ಹೆಸರು ನೋಂದಾಯಿಸಿಕೊಂಡಿರತಕ್ಕದ್ದು. 

ಕಾನೂನು ತರಬೇತಿ ಭತ್ಯೆಗಾಗಿ ಜಿಲ್ಲೆಯಿಂದ ಹತ್ತು (10) ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡಲಾಗುವುದು. ಪ್ರವರ್ಗ-1 2ಎ, 3ಎ, 3ಬಿ 
(3ಬಿಯಲ್ಲಿ ಕಿಶ್ಚಿಯಿನ್‌ ಮತ್ತು ಜೈನರುಗಳನ್ನು ಹೊರತುಪಡಿಸಿ) 

ಅಭ್ಯರ್ಥಿಗಳ ಪಾಲಕರು/ಪೋಷಕರ ವಾರ್ಷಿಕ ಆದಾಯ ಮಿತಿ ರೂ. 15,000-00 ಒಳಗಿರಬೇಕು. ಪ್ರವರ್ಗ-1 ರಡಿಯಲ್ಲಿ ಬರುವ 
ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಆದಾಯ ಮಿತಿ ಇರುವುದಿಲ್ಲ. 


ತರಬೇತಿ ಅವಧಿ ನಾಲ್ಕು ವರ್ಷಗಳು ತರಬೇತಿ ಅವಧಿಯಲ್ಲಿ ಮಾಹೆಯಾನ ರೂ. 1000-00 ದಂತೆ ತರಬೇತಿ ಭತ್ಯೆ ನೀಡಲಾಗುವುದು. 


ಪ್ರವರ್ಗ-ಕಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ವಯೋಮಿತಿ 31 ವರ್ಷಗಳು, ಇತರೇ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ 30 ವರ್ಷಗಳು 
ಮೀರಿರಬಾರದು. 
ಅಭ್ಯರ್ಥಿ ಕಾನೂನು ಪದವಿ ಮುಗಿಸಿ ಅರ್ಜಿ ಸ್ವೀಕರಿಸಲು ಕೊನೆಯ ದಿನಾಂಕಕ್ಕೆ ಎರಡು ವರ್ಷ ಒಳಗೊಂಡಿರಬೇಕು. 
ಆಯ್ಕೆಯಾದ ಅಭ್ಯರ್ಥಿಗಳು ಜಿಲ್ಲಾ ಪಭ್ಲಿಕ್‌ ಪ್ರಾಸಿಕ್ಯೂಟರ್‌, ಸರಕಾರಿ ವಕೀಲರು ಅಥವಾ 20 ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಸೇವೆ 
ಸಲ್ಲಿಸಿರುವ ಹಿರಿಯ ವಕೀಲರ ಹತ್ತಿರ ತರಬೇತಿಗೆ ನಿಯೋಜಿಸಲಾಗುವುದು. 
ಆಯ್ಕೆಯಾದ ಅಭ್ಯರ್ಥಿಗಳು ಸುಳ್ಳು ಆದಾಯ, ಜಾತಿ ಪ್ರಮಾಣ ಪತ್ರ ನೀಡಿ ಆಯ್ಕೆಯಾಗಿರುವುದು ಕಂಡು ಬಂದಲ್ಲಿ ಶಿಕ್ಷೆಗೆ ಗುರಿ ಪಡಿಸಿ 
ತರಬೇತಿ ಭತ್ಯೆ ನೀಡಿರುವ ಒಟ್ಟು ಹಣದ ಜೊತೆಗೆ ಶೇಕಡಾ 10% ಬಡ್ಡಿ ಸೇರಿ ಕಂದಾಯ ಬಾಕಿ ರೂಪದಲ್ಲಿ ವಸೂಲು ಮಾಡಲಾಗುವುದು. 
ತರಬೇತಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ತರಬೇತಿಯನ್ನು ಮಧ್ಯಂತರದಲ್ಲಿ ಬಿಟ್ಟು ಹೋದಲ್ಲಿ ಪಡೆಯಲಾದ ಭತ್ಯೆಯ ಒಟ್ಟಿಗೆ ಶೇಕಡಾ 
10%ರಷ್ಟು ಬಡ್ಡಿ ಸೇರಿಸಿ ಸರಕಾರಕ್ಕೆ ಭರಣ ಮಾಡುವುದು. 
ಅಪೂರ್ಣ ಹಾಗೂ ಸಕಾಲದಲ್ಲಿ ಬಾರದ ಅರ್ಜಿಗಳನ್ನು ಯಾವುದೇ ಕಾರಣ ನೀಡದೇ ತಿರಸ್ಕರಿಸಲಾಗುವುದು. 

ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಅಧಿಕಾರಿ, 


ಪಿ.ಆರ್‌. 1006 ಕಾರವಾರ 


ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳ ಕಛೇರಿ, ಕೋಲಾರ ಜಿಲ್ಲೆ, ಕೋಲಾರ 
ಪ್ರಕಟಣೆ 


ಸಂಖ್ಯೆ : ಜಿಸಕಅ/ಯೋಜನೆ/ಸಿಆರ್‌-11/2011-12, ದಿನಾ೦ಕ : 10ನೇ ಆಗಸ್ಟ್‌, 2011 
ವಿಷಯ: 2011-12ನೇ ಸಾಲಿಗೆ ಪರಿಶಿಷ್ಟ ಜಾತಿ/ಪರಿಶಿಷ್ಟ ವರ್ಗದ ಕಾನೂನು ಪದವೀಧರರಿಗೆ ವಕೀಲ 
ತರಬೇತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸುವ ಬಗ್ಗೆ 


ಉಲ್ಲೇಖ: ಸರ್ಕಾರಿ ಆದೇಶ ಸಂಖ್ಯೆ.ಎಸ್‌ಇಡಬ್ಲ್ಯೂಎಲ್‌ 68 ಎಸ್‌ಡಬ್ಲ್ಯೂ 89, ದಿನಾಂಕ: 2-11-1990 


2011-12ನೇ ಸಾಲಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಕಾನೂನು ಪದವೀಧರರಿಗೆ ವಕೀಲ ತರಬೇತಿಗಾಗಿ ಪರಿಶಿಷ್ಟ ಜಾತಿ/ವರ್ಗದ 


ಕಾನೂನು ಪದವೀಧರರಿಂದ ಕೆಳಕಂಡ ನಿಬಂಧನೆಗಳಿಗೊಳಪಟ್ಟು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 


ನಿಬಂಧನೆಗಳು: 


1, 


ಎಲ್‌.ಎಲ್‌.ಬಿ. ಪರೀಕ್ಷೆಯಲ್ಲಿ ಪಾಸು ಮಾಡಿದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಅಭ್ಯರ್ಥಿಗಳು ಪ್ರಯೋಜನೆ ಪಡೆಯಲು 
ಅರ್ಹರಾಗಿರುತ್ತಾರೆ. ಕಾನೂನು ಪದವಿಯಲ್ಲಿ ಉತ್ತೀರ್ಣರಾಗಿ ಎರಡು ವರ್ಷಗಳು ಮೀರಿರಬಾರದು. 

ಅಭ್ಯರ್ಥಿಗಳನ್ನು ಸರ್ಕಾರಿ ನಿಯಮಗಳ ಪ್ರಕಾರ ಜಿಲ್ಲಾ ಆಯ್ಕೆ ಸಮಿತಿಯ ಸಂದರ್ಶನಕ್ಕೆ ಕರೆದು ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ 
ಮಾಡಲಾಗುವುದು. 

ತರಬೇತಿ ಆವಧಿ ನಾಲ್ಕು ವರ್ಷವಿದ್ದು, ತರಬೇತಿ ಅವಧಿಯಲ್ಲಿ ರೂ. 1000/-ಗಳ ಮಾಸಿಕ ಶಿಷ್ಯವೇತನ ನೀಡಲಾಗುವುದು. 

ಆಯ್ಕೆಯಾದ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪಬ್ಲಿಕ್‌ ಪ್ರಾಸಿಕ್ಕೂಟರ್‌ ಸರ್ಕಾರಿ ವಕೀಲರು ಅಥವಾ 20 ವರ್ಷಕ್ಕೂ ಹೆಚ್ಚು ವಕೀಲ 


ವೃತ್ತಿಯಲ್ಲಿ ಅನುಭವ ಇದ್ದವರ ಹತ್ತಿರ ತರಬೇತಿಗಾಗಿ ನಿಯೋಜಿಸಲಾಗುವುದು. 


ಅಭ್ಯರ್ಥಿಗಳ ವಯೋಮಿತಿ 35 ವರ್ಷಕ್ಕೆ ಮೀರಿರಬಾರದು (ಅರ್ಜಿ ಸಲ್ಲಿಸಿದ ಕಡೆಯ ದಿನಾಂಕದೊಳಗೆ ಇರಬೇಕು) 


ಭಾಗ-೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೧೫೭ 





ತರಬೇತಿ ಸೌಲಭ್ಯವನ್ನು ಪಡೆಯಲು ಇಚ್ಛಿಸುವ ಅಭ್ಯರ್ಥಿಗಳು ಬಾರ್‌ ಕೌನ್ಸಿಲ್‌ನಲ್ಲಿ ತಮ್ಮ ಹೆಸರುಗಳನ್ನು ನೋಂದಾಯಿಸಬೇಕು. ಒಂದು 
ವೇಳೆ ಅವರುಗಳು ತಮ್ಮ ಹೆಸರುಗಳನ್ನು ನೋಂದಾಯಿಸದಿದ್ದರೆ, ತರಬೇತಿ ಭತ್ಯೆಯನ್ನು ನೋಂದಣಿ ಮಾಡಿಸಿದ ನಂತರ ಪಾವತಿ 


ಮಾಡಲಾಗುವುದು. 


ತರಬೇತಿಗೆ ಆಯ್ಕೆಯಾದ ಅಭ್ಯರ್ಥಿಯ ತರಬೇತಿ ಮುಗಿಯುವವರೆವಿಗೂ ಅಂದರೆ ನಾಲ್ಕು ವರ್ಷದವರೆವಿಗೂ ತರಬೇತಿಯನ್ನು 
ಬಿಡುವುದಿಲ್ಲವೆಂದು ಕರಾರು ಪತ್ರ ಬರೆದುಕೊಡಬೇಕಾಗುವುದು. ಒಂದು ವೇಳೆ ಬಿಟ್ಟಲ್ಲಿ ಅಲ್ಲಿಯವರೆಗೆ ಪಡೆದ ಶಿಷ್ಯವೇತನವನ್ನು ಸರ್ಕಾರಕ್ಕೆ 
ವಾಪಸ್ಸು ಮಾಡಬೇಕಾಗುತ್ತದೆ. ಈ ಹಣವನ್ನು ಶೇ. 10ರಷ್ಟು ಬಡ್ಡಿ ಸೇರಿಸಿ ಕಂದಾಯ ಬಾಕಿ ರೂಪದಲ್ಲಿ ವಸೂಲು ಮಾಡಲಾಗುವುದು. 
ಒಂದು ವೇಳೆ ರಾಜ್ಯ/ಕೇಂದ್ರ ಸರ್ಕಾರಿ ಕೆಲಸ ಸಿಕ್ಕಲ್ಲಿ ಮಾತ್ರ ನಿಯಮ ಸಡಿಲಗೊಳಿಸಲಾಗುವುದು. 
ಅಪೂರ್ಣವಾದ ಮತ್ತು ನಿಬಂಧನೆಗಳಿಗೆ ಒಳಪಡದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
ಅಭ್ಯರ್ಥಿಗಳು ಸುಳ್ಳು ಪ್ರಮಾಣಪತ್ರಗಳನ್ನು ಮತ್ತು ಮಾಹಿತಿಯನ್ನು ನೀಡಿದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಕಾನೂನಿನ ಕ್ರಮಕ್ಕೆ 
ಒಳಪಡಿಸಲಾಗುವುದು. 
ಮೇಲ್ಕಂಡ ನಿಬಂಧನೆಗಳಿಗೆ ಒಳಪಟ್ಟಂತೆ ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿ ನಮೂನೆಗಳನ್ನು ಕಛೇರಿ ವೇಳೆಯಲ್ಲಿ 
ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳ ಕಛೇರಿ, ಕೋಲಾರ ರವರಿಂದ ಈ ಪ್ರಕಟಣೆಯ ಕರ್ನಾಟಕ ಗೆಜೆಟ್‌ನಲ್ಲಿ ಪ್ರಕಟವಾದ ದಿನಾಂಕದಿಂದ 
ಒಂದು ತಿಂಗಳವರೆಗೆ ಪಡೆಯಬಹುದು. ಪೂರ್ಣ ವಿವರಗಳೊಂದಿಗೆ ಭರ್ತಿ ಮಾಡಿದ ಅರ್ಜಿಗಳನ್ನು ಈ ಪ್ರಕಟಣೆಯ ರಾಜ್ಯ ಗೆಜೆಟ್‌ನಲ್ಲಿ 
ಪ್ರಕಟಣೆಗೊಂಡ ದಿನಾಂಕದಿಂದ ಒಂದು ತಿಂಗಳವರೆಗೆ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳ ಕಛೇರಿಯಲ್ಲಿ ನೀಡಬಹುದಾಗಿರುತ್ತದೆ. 
ನಿಗದಿತ ದಿನಾಂಕ ಮೀರಿದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಅರ್ಜಿಗಳನ್ನು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು, ಕೋಲಾರ 
ರವರಿಗೆ ಕಳುಹಿಸಿಕೊಡುವುದು. ಹೆಚ್ಚಿನ ವಿವರಗಳನ್ನು ಕಛೇರಿಯ ವೇಳೆಯಲ್ಲಿ ಕಛೇರಿಯಿ೦ದ ಪಡೆಯಬಹುದು. 

ಸದಸ್ಯ ಕಾರ್ಯದರ್ಶಿಗಳು ಹಾಗೂ 


ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು 


ಪಿ.ಆರ್‌. 1001 ಕೋಲಾರ 


ಪೀಠಿಕೆ: 


ರೇಷ್ಮೆ 


೮೮೬ 


ಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರು, ಬೆಂಗಳೂರು ಇವರ ನಡವಳಿ 


ವಿಷಯ: ಶ್ರೀ ಹೆಚ್‌.ಸಿ. ಕೃಷ್ಣಪ್ಪ ದ್ವಿತೀಯ ದರ್ಜೆ ಸಹಾಯಕರು, ರೇಷ್ಮೆ ಸಹಾಯಕರ ನಿರ್ದೇಶಕರ ಕಛೇರಿ 
(ಉತ್ತರ), ಯಲಹಂಕ, ಬೆ೦ಗಳೂರು ಇವರ ವಿರುದ್ಧ ಶಿಸ್ತು ಕ್ರಮದ ಕುರಿತು 


ಉಲ್ಲೇಖ: 1. ತಿಳುವಳಿಕೆ ಪತ್ರ ಸಂಖ್ಯೆ ರೇಉನಿ/ಬೆಂನಪ/ಸಿಬ್ಬಂದಿ/ಹೆಚ್‌ಸಿಕೆ/ಶಿಸ್ತು/05/2008-09 ದಿನಾಂಕ: 22-09- 
2008 


2. ಶ್ರೀ ಹೆಚ್‌.ಸಿ. ಕೃಷ್ಣಪ್ಪ ದ್ವಿತೀಯ ದರ್ಜೆ ಸಹಾಯಕರು, ಇವರ ದಿನಾಂಕ : 23-12-2008ರ ಲಿಖಿತ 
ಹೇಳಿಕೆ 


3. ಆದೇಶ ಸಂಖ್ಯೆ ರೇಉನಿ/ಬೆಂನಜಿ/ಸಿಬ್ಬಂದಿ/ಹೆಚ್‌ಸಿಕೆ/ಶಿಸ್ತು/05/08-09 ದಿನಾಂಕ; 27-01-2009 


4. ರೇಷ್ಮೆ ಸಹಾಯಕ ನಿರ್ದೇಶಕರು, ಗೂಡಿನ ನಂತರದ ಚಟುವಟಿಕೆಗಳು, ಬೆಂಗಳೂರು ಇವರ ಪತ್ರ ಸಂಖ್ಯೆ 
ರೇಸನಿ/ಗುನಂಚ/ರೆ/ವಿಚಾರಣೆ-2/2009-10, ದಿನಾಂಕ : 21-06-2010 


5. ರೇಷ್ಮೆ ಸಹಾಯಕ ನಿರ್ದೇಶಕರು, ಬೆಂಗಳೂರು ಉತ್ತರ ವಿಭಾಗ, ಯಲಹಂಕ, ಬೆಂಗಳೂರು ಇವರ ಪತ್ರದ 
ಸಂಖ್ಯೆ ರೇಸನಿ/ಬೆಂಉವಿ/ಸಿಬ್ಬಂದಿ/ಅಗೈಹಾ/ಶಿಸ್ತು/01/2007-08, ದಿನಾಂಕ: 03-12-2010 


6. ರೇಷ್ಮೆ ಉಪ ನಿರ್ದೇಶಕರು, ಜಿಲ್ಲಾ ಪಂಚಾಯತ್‌, (ನಗರ), ನಂ. 14, ರೇಷ್ಮೆ ಭವನ, ಬೆಂಗಳೂರು ಇವರ 
ಪತ್ರದ ಸಂಖ್ಯೆ : ರೇಉನಿ/ಬೆಂನಜಿಪಂ/ಸಿಬ್ಬಂದಿ/ಶಿಸ್ತು/05/2008-09, ದಿನಾಂಕ: 23-09-2010 


ಶ್ರೀ ಹೆಚ್‌.ಸಿ. ಕೃಷ್ಣಪ್ಪ, ದ್ವಿತೀಯ ದರ್ಜೆ ಸಹಾಯಕರು, ರೇಷ್ಮೆ ಸಹಾಯಕರ ನಿರ್ದೇಶಕರ ಕಛೇರಿ (ಉತ್ತರ), ಯಲಹಂಕ, ಬೆಂಗಳೂರು 


ಇವರು ಸದರಿ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಕಛೇರಿ ಕೆಲಸಕ್ಕೆ ಯಾವುದೇ ಪೂರ್ವಾನುಮತಿ ಪಡೆಯದೆ ಪದೇ ಪದೇ 
ಅನಧಿಕೃತವಾಗಿ ಗೈರು ಹಾಜರಿಯಾಗುವುದು, ರಜೆ ಹೋಗುವಾಗ ಮೇಲಧಿಕಾರಿಗಳ ಪೂರ್ವಾನುಮತಿ ಪಡೆಯದೆ ಹೋಗುವುದು, ಸರ್ಕಾರಿ ಕೆಲಸದಲ್ಲಿ 
ಉದಾಸೀನತೆ ತೋರಿ ಕಛೇರಿ ಕೆಲಸಕ್ಕೆ ದೀರ್ಫ ಅವಧಿಗೆ ಅನಧಿಕೃತ ಗೈರು ಹಾಜರಿಯಲ್ಲೇ ಮುಂದುವರೆದಿರುತ್ತಾರೆ. ಇವರ ಈ ನಡೆಯನ್ನು 
ಸುಧಾರಿಸಲು ಹಾಗೂ ಕಛೇರಿ ಕೆಲಸಕ್ಕೆ ನಿಯಮಿತವಾಗಿ ಹಾಜರಾಗುವಂತೆ ಇವರ ಮೇಲಧಿಕಾರಿಗಳು ಕಳಿಸಿರುವ ಜ್ಞಾಪನ ಮತ್ತು ಕಾರಣ ಕೇಳಿ 


೧೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 





ತಿಳುವಳಿಕೆ ಪತ್ರಕ್ಕೆ ಇವರು ಸ್ಪಂದಿಸಿರುವುದಿಲ್ಲ. ಹಾಗೂ ಗೈರು ಹಾಜರಿಯಾಗುವ ಚಾಳಿಯನ್ನು ಮುಂದುವರೆಸಿಕೊಂಡು ಹೋಗಿರುತ್ತಾರೆ. ಇದರಿಂದ, 
ಇವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ನಿರ್ಧರಿಸಿ, ಸಿ.ಸಿ.ಎ. ನಿಯಮ-1! ರಡಿಯಲ್ಲಿ ತಿಳಿವಳಿಕೆ ಪತ್ರದೊಂದಿಗೆ ಆರೋಪ ಪಟ್ಟಿಯನ್ನು ರೇಷ್ಮೆ ಉಪ 
ನಿರ್ದೇಶಕರು, ಜಿಲ್ಲಾ ಪಂಚಾಯತ್‌ (ನಗರ), ಬೆಂಗಳೂರು ಇವರು ಉಲ್ಲೇಖ (1)ರಂತೆ ಜಾರಿ ಮಾಡಿ ಆರೋಪ ಕುರಿತಂತೆ ಲಿಖಿತ ಹೇಳಿಕೆಯನ್ನು 
ಸಲ್ಲಿಸಲು ಸೂಚಿಸಿರುತ್ತಾರೆ. ಆರೋಪ ಈ ಕೆಳಕಂಡಂತಿರುತ್ತದೆ. 


ಆರೋಪ: 


ಶ್ರೀ ಹೆಚ್‌.ಸಿ. ಕೃಷ್ಣಪ್ಪ, ದ್ವಿತೀಯ ದರ್ಜೆ ಸಹಾಯಕರು, ರೇಷ್ಮೆ ಸಹಾಯಕರ ನಿರ್ದೇಶಕರ ಕಛೇರಿ, ಬೆಂಗಳೂರು 
ಉತ್ತರ ವಿಭಾಗ, ಯಲಹಂಕ, ಬೆಂಗಳೂರು ಆದ ನೀವು ದಿನಾಂಕ: 26-05-2007ರಿಂದ ಇದುವರೆವಿಗೆ ಕಛೇರಿ ಕೆಲಸಕ್ಕೆ ಗೈರು 
ಹಾಜರಾಗಿ ಸರ್ಕಾರಿ ಕೆಲಸ ನಿರ್ವಹಣೆಗೆ ಧಕ್ಕೆಯನ್ನುಂಟು ಮಾಡಿ ಕರ್ನಾಟಕ ನಾಗರೀಕ ಸೇವಾ ನಿಯಮ 106 ಮತ್ತು 1966ರ 
ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮ 3(1)ರ ಉಪಬಂಧ (1ನ್ನು ಉಲ್ಲಂಘಿಸಿ ದುರ್ನಡತೆ ಎಸಗಿರುತ್ತೀರಿ. 


ಶ್ರೀ ಹೆಚ್‌.ಸಿ. ಕೃಷ್ಣಪ್ಪ, ದ್ವಿತೀಯ ದರ್ಜೆ ಸಹಾಯಕರು, ಇವರು ಆರೋಪ ಪಟ್ಟಿಯನ್ನು ಸ್ವೀಕರಿಸಿ, ಉಲ್ಲೇಖ (2)ರಂತೆ ಲಿಖಿತ ಹೇಳಿಕೆಯನ್ನು 
ಸಲ್ಲಿಸಿ ವೈದ್ಯಕೀಯ ಕಾರಣ ಮತ್ತು ಕೌಟುಂಬಿಕ ಸಮಸ್ಯೆಗಳಿಂದ ಕೆಲಸಕ್ಕೆ ಹಾಜರಾಗಲು ಸಾಧ್ಯವಾಗಲಿಲ್ಲವೆಂದು ತಿಳಿಸಿರುತ್ತಾರೆ. ಆದರೂ, ಇವರು ಕಛೇರಿ 
ಲಸಕ್ಕೆ ಧೀರ್ಥ ಅವಧಿಯಾಗಿ ಗೈರು ಹಾಜರಿಯಾಗುವ ಪ್ರವೃತ್ತಿಯನ್ನು ಮುಂದುವರೆಸಿಕೊಂಡು ಹೋಗಿರುತ್ತಾರೆ. ಇದರಿಂದ, ಇವರ ಎರುದ್ಧ 
ಹೊರಿಸಲಾದ ಆರೋಪದ ಸತ್ಯಾಸತ್ಯತೆಯನ್ನು ಕಂಡು ಹಿಡಿಯಲು ಉಲ್ಲೇಖ (3)ರಂತೆ ವಿಚಾರಣಾಧಿಕಾರಿಯನ್ನು ನೇಮಕ ಮಾಡಿ ಆದೇಶ 
ಹೊರಡಿಸಲಾಯಿತು. ವಿಚಾರಣಾಧಿಕಾರಿಗಳು ಸಿ.ಸಿ.ಎ. ನಿಯಮ 11 ರಡಿಯಲ್ಲಿ ನಿರ್ದಿಷ್ಟಪಡಿಸಿರುವ ವಿಧಿ-ವಿಧಾನಗಳನ್ನು ಅನುಸರಿಸಿ ವಿಚಾರಣೆ ನಡೆಸಿ 
ವಿಚಾರಣಾ ವರದಿಯನ್ನು ರೇಷ್ಮೆ ಉಪ ನಿರ್ದೇಶಕರು, ಬೆಂಗಳೂರು (ನಗರ) ಜಿಲ್ಲಾ ಪಂಚಾಯತ್‌, ಬೆಂಗಳೂರು ಇವರಿಗೆ ಉಲ್ಲೇಖ (4)ರಂತೆ 


ಮುಂದಿನ ಕ್ರಮಕ್ಕಾಗಿ ಸಲ್ಲಿಸಿರುತ್ತಾರೆ. 


ಯ 


ರೇಷ್ಮೆ ಉಪ ನಿರ್ದೇಶಕರು, ಬೆಂಗಳೂರು (ನಗರ) ಜಿಲ್ಲಾ ಪಂಚಾಯತ್‌, ಬೆಂಗಳೂರು ಇವರು ವಿಚಾರಣಾ ವರದಿಯನ್ನು ಪರಿಶೀಲಿಸಿ, 
ಆರೋಪಿತ ಎರುದ್ಧ ಮಾಡಲಾದ ಆರೋಪವು ಸಾಬೀತಾಗಿರುವುದರಿಂದ ವಿಚಾರಣಾ ವರದಿಯ ಪ್ರತಿಯನ್ನು ಆರೋಪಿತರಿಗೆ ಜಾರಿ ಮಾಡಲು 
ನಿರ್ಧರಿಸಿ, ಉಲ್ಲೇಖ (5)ರಂತೆ ಆರೋಪಿತ ನೌಕರರ ನಿವಾಸದ ವಿಳಾಸಕ್ಕೆ ಕಳುಹಿಸಿ ವಿಚಾರಣಾಧಿಕಾರಿಗಳ ನಿರ್ಣಯದ ಮೇಲೆ ಹೇಳಿಕೆ ಇದ್ದಲ್ಲಿ ಅದನ್ನು 
ಲಿಖಿತವಾಗಿ ಸಲ್ಲಿಸಲು ಸೂಚಿಸಿರುತ್ತಾರೆ. ವಿಚಾರಣಾ ವರದಿಯ ಪ್ರತಿಯನ್ನು ಆರೋಪಿತರು ಸ್ವೀಕರಿಸಿರುತ್ತಾರೆ. ಆದರೆ, ಯಾವುದೇ ಲಿಖಿತ ಹೇಳಿಕೆಯನ್ನು 
ಸಲ್ಲಿಸಿರುವುದಿಲ್ಲ. ಹಾಗೂ ಕಛೇರಿ ಕೆಲಸಕ್ಕೆ ಹಾಜರಾಗದೆ ಅನಧಿಕೃತ ಗೈರು ಹಾಜರಿಯಲ್ಲಿಯೇ ಮುಂದುವರೆದಿರುತ್ತಾರೆ. ಇದರಿಂದ, ಶ್ರೀ ಹೆಚ್‌.ಸಿ. ಕೃಷ್ಣಪ್ಪ, 
ದ್ವಿತೀಯ ದರ್ಜೆ ಸಹಾಯಕರು ಇವರ ನಡತೆಯಲ್ಲಿ ಯಾವುದೇ ಸುಧಾರಣೆ ಕಂಡುಬಾರದಿದ್ದುದರಿಂದ ಹಾಗೂ ಇವರ ಗೈರು ಹಾಜರಿಯಿಂದ ಕಛೇರಿ 
ಕೆಲಸಕ್ಕೆ ತೊ೦ದರೆಯುಂಟಾಗುತ್ತಿರುವುದರಿ೦ದ ಇವರಿಗೆ ದಂಡನೆ ವಿಧಿಸಲು ಉಲ್ಲೇಖ (6)ರಂತೆ ರೇಷ್ಮೆ ಉಪ ನಿರ್ದೇಶಕರು, ಬೆಂಗಳೂರು (ನಗರ) ಜಿಲ್ಲಾ 
ಪಂಚಾಯತ್‌, ಬೆಂಗಳೂರು ಇವರು ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರು/ಶಿಸ್ತು ಪ್ರಾಧಿಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 


ರೇಷ್ಮೆ ಉಪ ನಿರ್ದೇಶಕರು, ಬೆ೦ಗಳೂರು (ನಗರ) ಜಿಲ್ಲಾ ಪಂಚಾಯತ್‌, ಬೆ೦ಗಳೂರು ಇವರು ಸಲ್ಲಿಸಿರುವ ವಿಚಾರಣಾ ವರದಿ ಮತ್ತು ಅದಕ್ಕೆ 
ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲಿಸಿದೆ. ಶ್ರೀ ಹೆಚ್‌.ಸಿ. ಕೃಷ್ಣಪ್ಪ, ದ್ವಿತೀಯ ದರ್ಜೆ ಸಹಾಯಕರು ಇವರು ಮೇಲಧಿಕಾರಿಗಳ ಅನುಮತಿಯನ್ನು 
ಪಡೆಯದೆ ಕಛೇರಿ ಕೆಲಸಕ್ಕೆ ಪದೇ ಪದೇ ಗೈರು ಹಾಜರಿಯಾಗುತ್ತಿರುವುದು ದಾಖಲೆಗಳಿಂದ ದೃಢಪಡುತ್ತದೆ. ಇವರ ಈ ಕರ್ತವ್ಯಲೋಪವನ್ನು ಗಮನಿಸಿ 
ಇವರ ಮೇಲಧಿಕಾರಿಗಳು ನೀಡಿರುವ ಲಿಖಿತ ಸಲಹೆ-ಸೂಚನೆಗಳನ್ನು ಆರೋಪಿತರು ಪಾಲಿಸದೇ ಇರುವುದು ವಿಚಾರಣೆಯಲ್ಲಿ ವ್ಯಕ್ತವಾಗುತ್ತದೆ. ದಿನಾಂಕ : 
06-07-2010ರಲ್ಲಿ ರೇಷ್ಮೆ ಉಪ ನಿರ್ದೇಶಕರು, ಬೆಂಗಳೂರು (ನಗರ) ಜಿಲ್ಲಾ ಪಂಚಾಯತ್‌, ಬೆಂಗಳೂರು ಇವರು ನೀಡಿರುವ ಪತ್ರಕ್ಕೆ ಆರೋಪಿತ 
ನೌಕರರು 12-08-2010ರಲ್ಲಿ ಹೇಳಿಕೆ ಸಲ್ಲಿಸಿ ಕೌಟುಂಬಿಕ ಕಾರಣಗಳಿಂದ ಕಛೇರಿ ಕೆಲಸಕ್ಕೆ ಹಾಜರಾಗಲು ಸಾಧ್ಯವಾಗುತ್ತಿಲ್ಲವೆಂದು ತಿಳಿಸಿರುತ್ತಾರೆ. ಆದರೆ, 
ಕ್ರಮಬದ್ದವಾಗಿ ಕಛೇರಿ ಕೆಲಸಕ್ಕೆ ಹಾಜರಾಗದೇ ಗೈರು ಹಾಜರಿಯನ್ನು ಮುಂದುವರೆಸಿಕೊಂಡು ಹೋಗಿರುವುದು ವ್ಯಕ್ತವಾಗುತ್ತದೆ. ಇದರಿಂದ, ಇವರ 
ವಿರುದ್ಧ ರೇಷ್ಮೆ ಉಪ ನಿರ್ದೇಶಕರು, ಬೆ೦ಗಳೂರು (ನಗರ) ಜಿಲ್ಲಾ ಪಂಚಾಯತ್‌, ಬೆಂಗಳೂರು ಇವರು ಸಿ.ಸಿ.ಎ. ನಿಯಮ 11 ರಡಿಯಲ್ಲಿ ಶಿಸ್ತು ಕ್ರಮ 
ಜರುಗಿಸುವುದು ನಿಯಮಾನುಸಾರ ಕ್ರಮಬದ್ಧವಾಗಿದೆ. ವಿಚಾರಣೆಗೆ ಹಾಜರಾದ ಇವರು ಅನಾರೋಗ್ಯದ ನಿಮಿತ್ತ ಕಛೇರಿ ಕೆಲಸಕ್ಕೆ ಹಾಜರಾಗಲು 
ಸಾಧ್ಯವಾಗಲಿಲ್ಲವೆಂದು ತಿಳಿಸುತ್ತಾ, ಹಾಗೂ ಕಛೇರಿ ಕೆಲಸಕ್ಕೆ ಹಾಜರಾಗುವಂತೆ ಸೂಚಿಸಿ ಕಳಿಸಿರುವ ಪತ್ರಗಳು ತಲುಪಿಲ್ಲವೆಂದು ವಾದಿಸಿರುತ್ತಾರೆ. ಓರ್ವ 
ಸರ್ಕಾರಿ ನೌಕರರು ಅನಾರೋಗ್ಯದ ಮೇಲೆ ಕಛೇರಿ ಕೆಲಸಕ್ಕೆ ಹಾಜರಾಗಲು ಸಾಧ್ಯವಾಗದ ಸಂದರ್ಭದಲ್ಲಿ ಮೇಲಧಿಕಾರಿಗಳಿಗೆ ನಿಯಮಾನುಸಾರ 
ತಿಳಿಸಬೇಕಾಗುತ್ತದೆ. ಹಾಗೂ ಜ್ಞಾಪನ ಮತ್ತು ಕಾರಣ ಕೇಳಿ ತಿಳಿವಳಿಕೆ ಪತ್ರ ತಲುಪಿಲ್ಲವೆಂಬ ಕಾರಣಕ್ಕೆ ಕಛೇರಿ ಕೆಲಸಕ್ಕೆ ಹಾಜರಾಗಲಿಲ್ಲವೆಂಬ ಇವರ ವಾದ 
ಒಪ್ಪಲು ಸಾಧ್ಯವಿಲ್ಲ. ವಿಚಾರಣೆಯಲ್ಲಿ ಪ್ರದರ್ಶಿತ ದಾಖಲೆ ಹಾಗೂ ಸಾಕ್ಷಿಗಳ ಹೇಳಿಕೆ ಇವರ ಅನಧಿಕೃತ ಗೈರು ಹಾಜರಿಯ ಆರೋಪವನ್ನು 
ದೃಢಪಡಿಸುತ್ತದೆ. ಓರ್ವ ಜವಾಬ್ದಾರಿಯುತ ಸರ್ಕಾರಿ ನೌಕರನಾದ ಇವರು ಕಛೇರಿ ಕೆಲಸಕ್ಕೆ ಹಾಜರಾಗಲು ಸಾಧ್ಯವಾಗದ ಸಂದರ್ಭದಲ್ಲಿ ಮೇಲಧಿಕಾರಿಗಳ 
ಅನುಮತಿಯನ್ನು ಪಡೆಯದೆ ರಜೆಯನ್ನು ಮಂಜೂರು ಮಾಡಿಕೊಳ್ಳದೆ ನಿಯಮಗಳನ್ನು ಉಲ್ಲಂಘಿಸಿ ಗೈರು ಹಾಜರಿಯಾಗುತ್ತಿರುವುದು ಕೆ.ಸಿ.ಎಸ್‌.ಆರ್‌. 
ಸಿ.ಸಿ.ಎ. ನಿಯಮ 108 ಉಲ್ಲಂಘನೆಯಾಗಿರುತ್ತದೆ. ಇವರ ಈ ರೀತಿಯ ವರ್ತನೆಯಿಂದ ಸರ್ಕಾರಿ ಕೆಲಸಗಳಿಗೆ ಅಡ್ಡಿಯಾಗುವುದರ ಜೊತೆ ಕಛೇರಿಯ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೧೫೯ 





ವ್ಯವಸ್ಥೆಯೇ ಹದಗೆಡುವ ಪರಿಸ್ಥಿತಿ ಉಂಟಾಗುವ ಸ೦ಭವವಿರುತ್ತದೆ. ಇವರ ಎರುದ್ಧ ನಡೆಸಲಾದ ಇಲಾಖಾ ವಿಚಾರಣೆಯಲ್ಲಿ ಇವರು ದೀರ್ಫ್ಥಕಾಲದ 
ಅನಧಿಕೃತ ಗೈರು ಹಾಜರಿಯ ಆರೋಪವು ಸಾಕ್ಷ್ಯಾಧಾರಗಳಿಂದ ದೃಢಪಟ್ಟಿರುವುದರಿಂದ ಈ ಆದೇಶ. 


ಆದೇಶ 


ಸಂಖ್ಯೆ: ಸಿಬ್ಬಂದಿ 3:ಶಿಸ್ತು:ದ್ದಿದಸ:01:2008-09, ಬೆಂಗಳೂರು, ದಿನಾಂಕ: 30-09-2011 

ಪೀಠಿಕೆಯಲ್ಲಿ ವಿವರಿಸಿರುವಂತೆ ಹಾಗೂ 1957 ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮ 
9 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರು/ಶಿಸ್ತು ಪ್ರಾಧಿಕಾರಿಯಾದ 
ನಾನು ಶ್ರೀ ಹೆಚ್‌.ಸಿ. ಕೃಷ್ಣಪ್ಪ ದ್ವಿತೀಯ ದರ್ಜೆ ಸಹಾಯಕರು, ರೇಷ್ಮೆ ಸಹಾಯಕ ನಿರ್ದೇಶಕರ ಕಛೇರಿ (ಉತ್ತರ) ಯಲಹಂಕ, ಬೆಂಗಳೂರು ಇವರನ್ನು 
ಕೆ.ಸಿ.ಎಸ್‌., ಸಿ.ಸಿ.ಎ. ನಿಯಮ 8 (1ರಲ್ಲಿ ನಿರ್ದಿಷ್ಟಪಡಿಸಿರುವಂತೆ ಸೇವೆಯಿಂದ ಕಡ್ಡಾಯ ನಿವೃತ್ತಿಗೊಳಿಸಿ ಆದೇಶಿಸಿದ್ದೇನೆ. 


ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರು, 
ಪಿ.ಆರ್‌. 1132 ಶಿಸ್ತು ಪ್ರಾಧಿಕಾರಿಗಳು 


ಲ 


ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 
ಡಿ. ದೇವರಾಜು ಅರಸು ಭವನ, ಸ್ಟೇಡಿಯಂ ರಸ್ತೆ, ಚಿತ್ರದುರ್ಗ 
ಪ್ರಕಟಣೆ ಕೃಪೆಗಾಗಿ 
ಸಂಖ್ಯೆ : ಬಿಸಿಎಂ/ಕಾತಭಮ/ಸಿಆರ್‌-21/2011-12, ದಿನಾ೦ಕ : 18ನೇ ಅಕ್ಟೋಬರ್‌, 2011 


ವಿಷಯ: 2011-12ನೇ ಸಾಲಿನಲ್ಲಿ ಅಲ್ಪಸಂಖ್ಯಾತರ ಕಾನೂನು ಪದವೀಧರರನ್ನು ನ್ಯಾಯಾಂಗ ತರಬೇತಿ 
ಯೋಜನೆಯಡಿಯಲ್ಲಿ ತರಬೇತಿಗೆ ನಿಯೋಜಿಸುವ ಬಗ್ಗೆ 


ಉಲ್ಲೇಖ: 1, ಸರ್ಕಾರದ ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಎಲ್‌ 68, ದಿನಾಂಕ: 2-11-1990 


2. ಸರ್ಕಾರದ ಅದೇಶ ಸಂಖ್ಯೆ:ಸಕಇ 446 ಬಿಎಂಎಸ್‌ 2005, ದಿನಾಂಕ : 1-12-2005 


ಜಿಲ್ಲೆಯಲ್ಲಿ ಮತೀಯ ಅಲ್ಲಸಂಖ್ಯಾತರಾದ ಮುಸ್ಲಿಂ, ಕ್ರಿಶ್ಚಿಯನ್‌, ಜೈನ್‌, ಪಾರ್ಸಿ, ಬೌದ್ಧ ಇತ್ಯಾದಿ ವರ್ಗದ ಎರಡು ನಿರುದ್ಯೋಗಿ ಕಾನೂನು 
ಪದವೀಧರರನ್ನು ನ್ಯಾಯಾಂಗ ತರಬೇತಿ ಯೋಜನೆಯಡಿ 2011-12ನೇ ಸಾಲಿನಲ್ಲಿ ಆಯ್ಕೆ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ 
ಆಹ್ವಾನಿಸಲಾಗಿದೆ. ಆಸಕ್ತರು ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಹಾಗೂ ಅಲ್ಪಸಂಖ್ಯಾತರ ಇಲಾಖೆ, ಡಿ. ದೇವರಾಜ ಅರಸು ಭವನ, 
ಸ್ಟೇಡಿಯಂ ರಸ್ತೆ, ಚಿತ್ರದುರ್ಗ ಇವರನ್ನು ಕಛೇರಿ ವೇಳೆಯಲ್ಲಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಹಾಗೂ ನಿಗದಿತ ಅರ್ಜಿ ನಮೂನೆಗಳನ್ನು 
ಪಡೆಯಬಹುದಾಗಿದೆ. ಅರ್ಜಿ ಸಲ್ಲಿಸಲು ದಿನಾಂಕ 05-11-2011 ಕಡೆಯ ದಿನಾಂಕವಾಗಿರುತ್ತದೆ. 


ಅರ್ಜಿ ಸಲ್ಲಿಸಲು ಇರುವ ನಿಬಂಧನೆಗಳು: 


I ಅಭ್ಯರ್ಥಿಯು ಮತೀಯ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದ ಮುಸ್ಲಿಂ, ಕ್ರಿಶ್ಚಿಯನ್‌, ಜೈನ್‌, ಇತ್ಯಾದಿ ವರ್ಗದ ಅಭ್ಯರ್ಥಿಗಳಾಗಿರಬೇಕು. 
2: ಆಯ್ಕೆ ಮಾಡಲಾಗುವ ಒಟ್ಟಾರೆ ಹಿಂದುಳಿದ ವರ್ಗಗಳ 10 ಅಭ್ಯರ್ಥಿಗಳಲ್ಲಿ ಶೇಕಡ 33.33 ರಷ್ಟು ಮಹಿಳಾ ಅಭ್ಯರ್ಥಿಗಳಿಗೆ 


ಗು ( ಗು () 
ಮೀಸಲಿಡಲಾಗುವುದು. 


3. ಅಭ್ಯರ್ಥಿಯು ಎಲ್‌.ಎಲ್‌.ಬಿ ಪದವಿಯನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಮೊದಲು ಎರಡು ವರ್ಷದ 


ಅವಧಿಯೊಳಗೆ ಪಾಸು ಮಾಡಿರಬೇಕು. 

4. ಸರ್ಕಾರದ ಆದೇಶ ಸಂಖ್ಯೆ: ಎಸ್‌ಡಬ್ಬ್ಯೂಡಿ 132 ಎಸ್‌ಪಿಡಿ 97, ದಿನಾಂಕ 08-02-2000 ರಂತೆ ನಿಗದಿತ ನಮೂನೆಯಲ್ಲಿ ಜಾತಿ ಮತ್ತು 
ಆದಾಯ ಪ್ರಮಾಣ ಪತ್ರ ಪಡೆದು ಸಲ್ಲಿಸಬೇಕು. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಮುಸ್ಲಿಂ, ಕ್ರಿಶ್ಚಿಯನ್‌, ಜೈನ್‌, ಇತ್ಯಾದಿ ವರ್ಗದ 
ಅಭ್ಯರ್ಥಿಗಳಿಗೆ ಆದಾಯ ಮಿತಿ ರೂ. 15,000-00 ಗಳು ಆಗಿರುತ್ತದೆ. ಪ್ರವರ್ಗ-1ರ ಅಭ್ಯರ್ಥಿಗಳಿಗೆ ಆದಾಯ ಮಿತಿ ಇರುವುದಿಲ್ಲ. 

5. ತರಬೇತಿ ಅವಧಿಯು ನಾಲ್ಕು ವರ್ಷಗಳಾಗಿದ್ದು ತರಬೇತಿಯ ಅವಧಿಯಲ್ಲಿ ಮಾಸಿಕ 1000-00 ರೂ.ಗಳ ತರಬೇತಿ ಭತ್ತೆ 
ಪಾವತಿಸಲಾಗುವುದು. ಆಯ್ಕೆಯನ್ನು ಜಿಲ್ಲಾ ಆಯ್ಕೆ ಸಮಿತಿಯ ಮೂಲಕ ನಡೆಸಲಾಗುವುದು. 

6. ಅಭ್ಯರ್ಥಿಯು ಕನಿಷ್ಟ ವಯೋಮಿತಿಯು ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕಕ್ಕೆ 30 ವರ್ಷಗಳು ಮೀರಿರಬಾರದು. 
ಪ್ರವರ್ಗ-1ರ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 31 ವರ್ಷಗಳು ಮೀರಿರಬಾರದು. 

7. ಅಭ್ಯರ್ಥಿಯು ಬಾರ್‌ ಕೌನ್ಸಿಲ್‌ನಲ್ಲಿ ಹೆಸರು ನೋಂದಾಯಿಸಿರಬೇಕು. ನೋಂದಾಯಿಸಿಲ್ಲದ ಪಕ್ಷದಲ್ಲಿ ಆಯ್ಕೆಯಾದ ತಕ್ಷಣ ನೋಂದಾಯಿಸಿದ 
ಹೊರತು ಶಿಷ್ಯ ವೇತನ ಪಾವತಿಸಲಾಗುವುದಿಲ್ಲ. 

8. ಆಯ್ಕೆಯಾದ ಅಭ್ಯರ್ಥಿಗಳು ಸುಳ್ಳು ಜಾತಿ/ಆದಾಯ ಪ್ರಮಾಣಪತ್ರ ಅಥವಾ ಇತರೆ ಯಾವುದೇ ತಪ್ಪು ಮಾಹಿತಿಯನ್ನು ನೀಡಿ ಆಯ್ಕೆಯಾದ 
ಪಕ್ಷದಲ್ಲಿ ಅಂತಹವರನ್ನು ಶಿಕ್ಷೆಗೆ ಗುರಿಪಡಿಸುವುದಲ್ಲದೆ ಶಿಷ್ಯವೇತನದ ಜೊತೆಗೆ ಶೇಕಡ 10ರ ಬಡ್ಡಿಯನ್ನು ಭೂ ಕಂದಾಯ ಬಾಕಿ ರೂಪದಲ್ಲಿ 


೧೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 





ವಸೂಲಿ ಮಾಡಲಾಗುವುದು. ಅಲ್ಲದೆ ತರಬೇತಿಯನ್ನು ಮಧ್ಯದಲ್ಲಿ ಬಿಟ್ಟಲ್ಲಿ ಅವರು ಇಲಾಖೆಯಿಂದ ಪಡೆದ ಪೂರ್ಣ ಶಿಷ್ಯ ವೇತನವನ್ನು 
ಹಿಂದಿರುಗಿಸಬೇಕಾಗುವುದು. 
9. ಆಯ್ಕೆಯಾದ ಅಭ್ಯರ್ಥಿಗಳನ್ನು ಜಿಲ್ಲಾ ಪಬ್ಲಿಕ್‌ ಪ್ರಾಸಿಕ್ಕೂಟರ್‌/ಸರ್ಕಾರಿ ವಕೀಲರು 20 ವರ್ಷಗಳಿಂದ ಕಡಿಮೆ ಇಲ್ಲದಂತೆ ಸೇವೆ ಸಲ್ಲಿಸುತ್ತಿರುವ 
ವಕೀಲರ ಬಳಿ ತರಬೇತಿಗೆ ನಿಯೋಜಿಸಲಾಗುವುದು. 
10. ಅಪೂರ್ಣ/ಅವಧಿ ಮೀರಿದ ತಪ್ಪು ಮಾಹಿತಿ ಅಥವಾ ನಿಗದಿತ ದಿನಾಂಕದ ನಂತರ ಸ್ವೀಕರಿಸಲಾದ ಅರ್ಜಿಗಳನ್ನು ಯಾವುದೇ ಮುನ್ಸೂಚನೆ 
ನೀಡದೆ ತಿರಸ್ಕರಿಸಲಾಗುವುದು. 
ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾ ಅಧಿಕಾರಿಗಳು, 


ಪಿ.ಆರ್‌. 1171 ಹಿಂದುಳಿದ ವರ್ಗಗಳ ಹಾಗೂ ಅಲ್ಪಸಂಖ್ಯಾತರ ಇಲಾಖೆ, ಚಿತ್ರದುರ್ಗ 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು (ನಿ. 441) ಹಾಗೂ ವಸೂಲಾಧಿಕಾರಿಯವರು ಕರ್ನಾಟಕ ರಾಜ್ಯ ಸಹಕಾರ ಪಟ್ಟಣ 
ಬ್ಯಾಂಕುಗಳ ಮಹಾಮಂಡಳ ನಿ, ನಂ: 132, ಕೆ.ಹೆಚ್‌.ರಸ್ತೆ, ಪಿ.ಬಿ.ನಂ:2724, ಬೆಂಗಳೂರು-560 027. 


ಕ್ರಮ ಸಂಖ್ಯೆ:ಸಿ.ಇ.ಪಿ/ಎಆರ್‌ಇ/ಯುಬಿಎಫ್‌/909/2010-11 (ವ), ದಿನಾಂಕ: 09.09.2011 


ವಿಷಯ:- ಸಿಟಿ ಕೋ-ಆಪರೇಟಿವ್‌ ಬ್ಯಾಂಕ್‌ ಲ್ಲಿ. ಶ್ರೀ ಹರ್ಷ ರ ಮೈಸೂರು ಇದರ ಅಮಲಜಾರಿ ಅರ್ಜಿ 
ಸಂಖ್ಯೆ:ಸಿ.ಇ.ಪಿ/ಎಆರ್‌ಇ/ಯುಬಿಎಫ್‌/909/2010-11(ವಕ್ಕೆ ಸಂಬಂಧ 


ಆ 
ಸಂಘಗಳ ನಿಯಮ 38(6) (ಎ) ಅನ್ವಯ ಮಾರಾಟ ಸ್ಥಿರೀಕರಣ ಗೊಳಿಸುವ ಬಗ್ಗೆ. 


ಉಲ್ಲೇಖ:- 1) ದಾವಾ ಸಂಖ್ಯೆ:505/2002-03 
2) ಅಮಲಜಾರಿ ಅರ್ಜಿ ಸಂಖ್ಯೆಸಿ.ಇ.ಪಿ/ಎಆರ್‌ಇ/ಯುಬಿಎಫ್‌/909/2010-11(ವ) 
3) ಮಾರಾಟಾಧಿಕಾರಿಯವರ ವರದಿ ದಿನಾಂಕ: 24.08.2011 


ಪ್ರಸ್ತಾವನೆ:- 


ಶ್ರೀ ಸೀನಾ ಬಿನ್‌ ರಾಮಚಂದ್ರಪ್ಪ, ನಂ:108/4, ಜನತಾ ಸೈಟ್‌, ಜೆ.ಪಿ.ನಗರ, ಮೈಸೂರು ಇವರು ದಿ ಸಿಟಿ ಕೋ-ಆಪರೇಟಿವ್‌ ಬ್ಯಾಂಕ್‌ ಲಿ. 
ಶ್ರೀ ಹರ್ಷ ರಸ್ತೆ, ಮೈಸೂರು ಈ ಬ್ಯಾಂಕಿನಲ್ಲಿ ಸದಸ್ಯತ್ವ ಸಂಖ್ಯೆ:20927ರಂತೆ ಸದಸ್ಯರಾಗಿ ಬ್ಯಾಂಕಿನಿಂದ ದಿನಾಂಕ:07.12.2000 ರಂದು 
ರೂ.1,25,000.00 (ರೂಪಾಯಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರಗಳು ಮಾತ್ರ) ಗಳನ್ನು ಸ್ಥಿರಾಸ್ತಿ ಆಧಾರ ಮಾಡಿ ಸಾಲವನ್ನು ಪಡೆದಿರುತ್ತಾರೆ. ಬ್ಯಾಂಕಿನ 
ಸಾಲ ಮಂಜೂರಾತಿಯ ಷರತ್ತು ಮತ್ತು ನಿಯಮಗಳ ಪ್ರಕಾರ ಸಾಲವನ್ನು ಮರುಪಾವತಿಸಲು ವಿಫಲರಾಗಿ ಸುಸ್ತಿದಾರರಾದ ಕಾರಣ ಬ್ಯಾಂಕಿನ 
ವ್ಯವಸ್ಥಾಪಕರು ಸಾಲದ ಬಾಕಿ ವಸೂಲಾತಿಗಾಗಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 70 ರನ್ವಯ ಸಹಕಾರ ಸಂಘಗಳ ನಿರೀಕ್ಷಕರು 
ಹಾಗೂ ಇಲಾಖಾ ಮಧ್ಯಸ್ಥದಾರ ನ್ಯಾಯಾಲಯ, ಮೈಸೂರು ಇವರ ನ್ಯಾಯಾಲಯದಲ್ಲಿ ದಾವಾ ಸಂಖ್ಯೆ/505/2002-03 ರಂತೆ ದಾವಾ ಹೂಡಿ ಡಿಕ್ರಿ 
ಪಡೆದಿದ್ದರೂ ಸಾಲದ ಬಾಕಿ ವಸೂಲಾತಿಯಾಗಿರುವುದಿಲ್ಲ. 


ಸಹಕಾರ ಸಂಘಗಳ ನಿರೀಕ್ಷಕರು ಹಾಗೂ ಇಲಾಖಾ ಮಧ್ಯಸ್ಥದಾರ ನ್ಯಾಯಾಲಯ, ಮೈಸೂರು ಇವರ ನ್ಯಾಯಾಲಯದಿಂದ ಪಡೆದ ಡಿಕ್ರಿ 
ಆದೇಶಾನುಸಾರ ದಿ ಸಿಟಿ ಕೋ-ಆಪರೇಟಿವ್‌ ಬ್ಯಾಂಕ್‌ ಲಿ. ಶ್ರೀ ಹರ್ಷ ರಸ್ತೆ, ಮೈಸೂರು ಈ ಬ್ಯಾಂಕಿನ ವ್ಯವಸ್ಥಾಪಕರು, ಕರ್ನಾಟಕ ಸಹಕಾರ 
ಸಂಘಗಳ ನಿಯಮಗಳು 1960 ನಿಯಮ 34(1) ರನ್ವಯ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು (ನಿ. 441) ಮತ್ತು ವಸೂಲಾಧಿಕಾರಿಗಳು, 
ಕರ್ನಾಟಕ ರಾಜ್ಯ ಸಹಕಾರ ಪಟ್ಟಣ ಬ್ಯಾಂಕುಗಳ ಮಹಾಮಂಡಳ ನಿ. ಬೆಂಗಳೂರು ಈ ಕಛೇರಿಯಲ್ಲಿ ಅಮಲಜಾರಿ ಅರ್ಜಿ 
ಸಂಖ್ಯೆ:ಸಿ.ಇ.ಪಿ/ಎಆರ್‌ಇ/ಯುಬಿಎಫ್‌/909/2010-11(ವ)ರಂತೆ ಅಮಲಜಾರಿಯನ್ನು ಪಡೆದು, ಸದರಿ ಅಮಲಜಾರಿ ಅರ್ಜಿಯನ್ನು ವಿಲೇವಾರಿ 
ಮಾಡಲು ಬ್ಯಾಂಕಿನ ಮಾರಾಟಾಧಿಕಾರಿಯವರಿಗೆ ವಹಿಸಲಾಗಿತ್ತು. ಬ್ಯಾಂಕಿನ ಮಾರಾಟಾಧಿಕಾರಿಯವರು ಅಮಲಜಾರಿ ಅರ್ಜಿಯನ್ನು 
ವಿಲೇವಾರಿಗೊಳಿಸಲು ಬಾಕಿದಾರರು ಬ್ಯಾಂಕಿಗೆ ಆಧಾರ ಮಾಡಿದ್ದ ಸ್ಥಿರ ಸ್ವತ್ತನ್ನು ಮಾರಾಟ ಮಾಡಲು ದಿನಾಂಕ:24.06.2011 ರಂದು ಹರಾಜಿಗೆ 
ತಂದಿರುತ್ತಾರೆ, ದಿನಾಂಕ:24.06.2011ರ೦ದು ನಡೆದ ಸಾರ್ವಜನಿಕ ಹರಾಜಿನಲ್ಲಿ ಒಟ್ಟು 5 ಜನ ಬಿಡ್ಡುದಾರರು ಭಾಗವಹಿಸಿದ್ದು, ಈ ಪೈಕಿ 1ನೇ 
ಬಿಡ್ಡುದಾರರಾದ ಶ್ರೀಮತಿ ಎಚ್‌.ಕೆ. ರತ್ನಶೋಭಾ ಕೋಂ ಎ. ಕೆಂಪೇಗೌಡ, ನಂ: 134/ಎ, 2ನೇ ಹಂತ, 2ನೇ ಕ್ರಾಸ್‌, ಗೋಕುಲಂ, ದೇವರಾಜ 
ಮೋಹಲ್ಲಾ, ಮೈಸೂರು ಇವರು ರೂ.3.90.000.00 (ರೂಪಾಯಿ ಮೂರು ಲಕ್ಷದ ತೊಂಬತ್ತು ಸಾವಿರಗಳು ಮಾತ್ರ) ಗಳಿಗೆ ಬಿಡ್‌ ಮಾಡಿ ಅತೀ 
ಹೆಚ್ಚಿನ ಬಿಡ್ಡುದಾರರಾಗಿರುತ್ತಾರೆ. 


ಡಿಕ್ರಿ ಆದೇಶ ಮತ್ತು ಅಮಲ್ಲಾರಿ ಅರ್ಜಿಯನ್ವಯ ದಿನಾಂಕ: 24.06.2011ಕ್ಕೆ ಅಸಲು ರೂ.1,25,000/- ಬಡ್ಡಿ, ಹಾಗೂ ಇತರೇ ವೆಚ್ಚಗಳು 
ರೂ. 2,65,000/- ಸೇರಿ ಒಟ್ಟು ರೂ.3,90,000/-ಗಳು ಬ್ಯಾಂಕಿಗೆ ಬರಬೇಕಾಗಿರುತ್ತದೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೧೬೧ 





ದಿ ಸಿಟಿ ಕೋ-ಆಪರೇಟಿವ್‌ ಬ್ಯಾಂಕ್‌ ಲಿ., ಮೈಸೂರು ಇದರ ಮಾರಾಟಾಧಿಕಾರಿಯವರು ದಿನಾಂಕ: 24.06.2011ರಂದು ನಡೆಸಿದ 
ಸಾರ್ವಜನಿಕ ಹರಾಜನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾನೂನು ಮತ್ತು ನಿಯಮಗಳನ್ನು ಪಾಲಿಸಿ ಜರುಗಿಸಿದ್ದು, ಶ್ರೀ ಸೀನಾ ಬಿನ್‌ ರಾಮಚಂದ್ರಪ್ಪ, 
ನಂ: 108/4, ಜನತಾ ಸೈಟ್‌, ಜೆ.ಪಿ.ನಗರ, ಮೈಸೂರು ಇವರಿಗೆ ಸೇರಿದ ಇವರ ಸ್ಥಿರಾಸ್ತಿಯನ್ನು ಶ್ರೀಮತಿ ಎಚ್‌.ಕೆ. ರತ್ನಶೋಭಾ ಕೋಂ ಎ. 
ಕೆಂಪೇಗೌಡ, ನಂ: 134/ಎ, 2ನೇ ಹಂತ, 2ನೇ ಕ್ರಾಸ್‌, ಗೋಕುಲಂ, ದೇವರಾಜ ಮೋಹಲ್ಲಾ, ಮೈಸೂರು ಇವರಿಗೆ ಮಾರಾಟ ಮಾಡಿರುವ ಸ್ಥಿರಾಸ್ತಿಯ 
ಹರಾಜನ್ನು ಖಾಯಂ ಗೊಳಿಸಬೇಕೆಂದು ಉಲ್ಲೇಖ (3)ರಂತೆ ಈ ಕಛೇರಿಗೆ ಸವಿಸ್ತಾರವಾದ ವರದಿಯನ್ನು ಸಲ್ಲಿಸಿರುತ್ತಾರೆ ಮತ್ತು 
ಖಾಯಂಗೊಳಿಸಿಕೊಡಬೇಕೆಂದು ಕೋರಿರುತ್ತಾರೆ. 


ದಿನಾಂಕ: 24.06.2011ರಂದು ಬ್ಯಾಂಕಿನ ಮಾರಾಟಾಧಿಕಾರಿಯವರು ನಡೆಸಿದ ಸ್ಥಿರಾಸ್ತಿ ಹರಾಜು ನಡವಳಿಕೆಯನ್ನು ಪರಿಶೀಲಿಸಿದಾಗ ಸದರಿ 
ಸ್ಥಿರಾಸ್ತಿ ಹರಾಜಿನಲ್ಲಿ ಒಟ್ಟು 05 ಜನ ಬಿಡ್ಡುದಾರರು ಭಾಗವಹಿಸಿದ್ದು, ಈ ಪೈಕಿ ಅತ್ಯಧಿಕ ಬಿಡ್ಡುದಾರರಾದ ಶ್ರೀಮತಿ ಎಚ್‌.ಕೆ.ರತ್ನಶೋಭಾ ಕೋಂ ಎ. 
ಕೆಂಪೇಗೌಡ, ನಂ: 134/ಎ, 2ನೇ ಹಂತ, 2ನೇ ಕ್ರಾಸ್‌, ಗೋಕುಲಂ, ದೇವರಾಜ ಮೋಹಲ್ಲಾ, ಮೈಸೂರು ಇವರಿಗೆ ರೂ. 3,90,000/-ಗಳಿಗೆ 
ಮಾರಾಟ ಮಾಡಿರುವುದು ದಾಖಲಾತಿಗಳಿಂದ ತಿಳಿದು ಬಂದಿರುತ್ತದೆ. ಬಹಿರಂಗ ಹರಾಜು ನಡೆದ 30 ದಿನಗಳೊಳಗೆ ಬಾಕಿದಾರರು ವಾದಿ ಬ್ಯಾಂಕಿಗೆ 
ಕೊಡಬೇಕಾದ ಬಾಕಿ ಸಾಲವನ್ನು ಮರು ಪಾವತಿ ಮಾಡದಿರುವುದರಿಂದ ಮತ್ತು ಈ ಬಗ್ಗೆ ಈ ಕಛೇರಿಗೆ ಯಾವುದೇ ಆಕ್ಷೇಪಣೆಯನ್ನು ಸಲ್ಲಿಸದೇ 
ಇರುವುದರಿಂದ ದಿನಾಂಕ:24.06.2011ರಂದು ನಡೆಸಿದ ಸ್ಥಿರಾಸ್ತಿ ಹರಾಜನ್ನು ಖಾಯಂಗೊಳಿಸಬಹುದೆಂದು ಮಾರಾಟಾಧಿಕಾರಿಯವರು ಸಲ್ಲಿಸಿದ 
ವರದಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಮಾರಾಟಾಧಿಕಾರಿಯವರು ಕೈಗೊಂಡ ಕ್ರಮಗಳು ಕಾನೂನು ಬದ್ಧವಾಗಿದೆ. ಎಂದು ಕಂಡು 
ಬಂದಿರುವುದರಿಂದ ಈ ಕೆಳಗಿನ ಸ್ಥಿರೀಕರಣ ಆದೇಶವನ್ನು ಹೊರಡಿಸಲಾಗಿದೆ. 


ಆದೇಶ 


ಬಿ. ಜಯಪ್ರಕಾಶ್‌, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು (ನಿ. 441) ಹಾಗೂ ವಸೂಲಾಧಿಕಾರಿಗಳು, ಕರ್ನಾಟಕ ರಾಜ್ಯ ಸಹಕಾರ ಪಟ್ಟಣ 
ಬ್ಯಾಂಕುಗಳ ಮಹಾಮಂಡಳ ನಿ. ಬೆಂಗಳೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 38(6) (ಎ) ಅನ್ವಯ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಅಮಲಜಾರಿ ಅರ್ಜಿ ಸಂಖ್ಯೆ:ಸಿ.ಇ.ಪಿ/ಎ.ಆರ್‌.ಇ/ಯುಬಿಎಫ್‌/909/2010-11(ವ)ರಲ್ಲಿ ಶ್ರೀ ಸೀನಾ ಬಿನ್‌ 
ರಾಮಚಂದ್ರಪ್ಪ, ನಂ: 108/4, ಜನತಾ ಸೈಟ್‌, ಜೆ.ಪಿ.ನಗರ, ಮೈಸೂರು, ಇವರ ಸದಸ್ಯತ್ವ ಸಂಖ್ಯೆ20927 ಇವರಿಗೆ ಸೇರಿದ ಸ್ಥಿರಾಸ್ತಿಯನ್ನು 
ದಿನಾ೦ಕ:24.06.2011ರಂದು ವಾದಿ ಬ್ಯಾಂಕಿನ ಮಾರಾಟಾಧಿಕಾರಿಯವರು ಮಾಡಿದ ಬಹಿರಂಗ ಹರಾಜಿನಲ್ಲಿ ಶ್ರೀಮತಿ ಎಚ್‌.ಕೆ. ರತ್ನಶೋಭಾ ಕೋಂ ಎ. 
ಕೆಂಪೇಗೌಡ, ನಂ: 134/ಎ, 2ನೇ ಹಂತ, 2ನೇ ಕ್ರಾಸ್‌, ಗೋಕುಲಂ, ದೇವರಾಜ ಮೋಹಲ್ಲಾ, ಮೈಸೂರು ಇವರು ಅತೀ ಹೆಚ್ಚಿನ ಬಿಡ್ಡುದಾರರಾಗಿದ್ದು 
ಇವರಿಗೆ ರೂ.3,90,000/-ಗಳಿಗೆ ಈ ಕೆಳಗೆ ವಿವರಿಸಿರುವ ಸ್ಥಿರಾಸ್ತಿಯನ್ನು ಬಹಿರಂಗವಾಗಿ ಹರಾಜು ಮೂಲಕ ಮಾರಾಟ ಮಾಡಿರುವುದನ್ನು 
ಖಾಯಂಗೊಳಿಸಿ ಸ್ಥಿರೀಕರಿಸಿರುತ್ತೇನೆ. 


ಸಿರಾಸಿಯ ವಿವರ 
ಫ್‌ 


ನಂ: 134/ಎ, 2ನೇ ಹಂತ, 2ನೇ ಕ್ರಾಸ್‌, ಗೋಕುಲಂ, ದೇವರಾಜ ಮೋಹಲ್ಲಾ, ಮೈಸೂರು, ನಿವೇಶನದ ಅಳತೆ ಪೂರ್ವ-ಪಶ್ಚಿಮ 15 
ಅಡಿಗಳು, ದಕ್ಷಿಣೋತ್ತರ 32 ಅಡಿಗಳು, ಈ ಮಧ್ಯೆ ಇರುವ ಮನೆ, ಔಟ್‌ಹೌಸ್‌, ಅಂಗಳ ಹಿತ್ತಲು ವಗೈರೆ, ಒಟ್ಟು ವಿಸ್ತೀರ್ಣ 44.60 ಚದರ 
ವೀಟರ್‌ಗಳು. 


ಚೆಕ್ಕು ಬಂದಿ 
ಪೂರ್ವಕ್ಕೆ ಎ ಖಾಸಗಿಯವರ ಮನೆ 
ಪಶ್ಚಿಮಕ್ಕೆ ಎ ಖಾಸಗಿಯವರ ಮನೆ 
ಉತ್ತರಕ್ಕೆ — ರಸ್ತೆ 
ದಕ್ಷಿಣಕ್ಕೆ ಎ ಮರಿಯಪ್ಪನವರ ಮನೆ 


ಮಾರಾಟದ ಮೊಬಲಗು ರೂ. 3,90,000/-ಗಳು 
ಮಾರಾಟ ಮಾಡಿದ ದಿನಾಂಕ: 24.06.2011 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ: 09.09.2011 ರಂದು ನೀಡಲಾಗಿದೆ. 


ಬಿ. ಜಯಪ್ರಕಾಶ್‌, 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, (ನಿ.441) 
ಹಾಗೂ ವಸೂಲಾಧಿಕಾರಿಗಳು, 
ಪಿ.ಡಿ. 192 ಕರ್ನಾಟಕ ರಾಜ್ಯ ಸಹಕಾರ ಪಟ್ಟಣ 
ಬ್ಯಾಂಕುಗಳ ಮಹಾಮಂಡಳ ನಿ. ಬೆಂಗಳೂರು. 


೧೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ 








ಬೆಳ್ಳೂರು ಗ್ರಾಮ ಠಾಣಗಳಲ್ಲಿ ಬರುವ ಬಡಾವಣೆಗಳು 



























































ಪರಿಷ್ಕೃತ ಮಾರುಕಟ್ಟೆ ಬೆಲೆ 2011-12 
ಕ್ರ ಸಂ. ಗ್ರಾಮದ ಹೆಸರು ವಸತಿ ವಾಣಿಜ್ಯ 
1 ಪೇಟೆ ಬೀದಿ 315 375 
2 ಸಂತೆ ಮೈದಾನಕ್ಕೆ ಹೋಗುವ ರಸ್ತೆ ಬಿ.ಎಂ.ರೋಡ್‌ 240 315 
gE 140 
4 ಆದಿ ಮಾದವರಾಯಸ್ವಾಮಿ ದೇವಸ್ಥಾನದ ಬೀದಿ 175 
5 ಮುಸ್ಲಿಂ ಬ್ಲಾಕ್‌ 140 
6 ಹರಿಜನ ಕಾಲೋನಿ 77 120 
7 [ಉಮ್ಮರ್‌ ನಗರ 60 ಡಾ 
8 ತುಮಕೂರು ರಸ್ಕೆ ಹೋಳೆ ಬೀದಿ 105 225 
9 ಕೆಂಪೇಗೌಡ ಸರ್ಕಲ್‌ 140 
10 ನಿಂಗನಾಯ್ಕನ ಕೊಪ್ಪಲು ರಸ್ತೆ 7 
{1 ಬೆಸ್ತರ ಬೀದಿ 77 
12 ದೊಡ್ಡಮ್ಮ ಯಲ್ಲಮ್ಮ ದೇವರ ಬೀದಿ 126 
13 ಜೈನರ ದೇವಸ್ಥಾನದ ಹಿಂಬಾಗದ ಬೀದಿ 140 
14 ಗೌಡರ ಬೀದಿ 126 
15 ಅಗಸರ ಬೀದಿ 77 
16 ಹೊನ್ನೇನಹಳ್ಳಿ (ಶನಿ ದೇವರ ದಾಸನಕೆರೆ ನಾಗಲಾಪುರ ರಸ್ತೆ) 77 

















ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ 


೧೬೩ 








ಬೆಳ್ಳೂರು ಗ್ರಾಮ ಠಾಣಗಳಲ್ಲಿ ಬರುವ ಬಡಾವಣೆಗಳು 















































ಪರಿಷ್ಕೃತ ಮಾರುಕಟ್ಟೆ ಬೆಲೆ 2011-12 

ಕ್ರ ಸಂ. ಗ್ರಾಮದ ಹೆಸ ವಸತಿ ವಾಣಿಜ್ಯ 
17 ಪೌರಕಾರ್ಮಿಕರ ಬಡಾವಣೆ 42 
18 ಕೊಟ್ಟಣಗೇರಿ ಬೀದಿ 77 
19 ಜೈನರ ಬೀದಿ 165 
20. ಬಾಹ್ಮಣರ ಬೀದಿ 150 
21 ಸಂತೇ ಮೈದಾನ (ಪಾಂಡುರಂಗ) 120 
22 ಕಾಳಿಕಾ೦ಬ ದೇವಸ್ಥಾನ ಬೀದಿ 77 

23 ಕಾಂತರಾಜ ಅರಸ ರಸ್ತೆ 120 150 
24 ಬಣಜಿಗರ ಬೀದಿ 85 
25 ಆದಿ ದ್ರಾವಿಡ ಕಾಲೋನಿ 50 
26 ಸೈಯದ್‌ ನಗರ (ಹೊಸಬಡಾವಣೆ) 38 
27 ಗೌತಮ ನಗರ (ಹೊಸಬಡಾವಣೆ) 38 

28 ಬೆಳ್ಳೂರು ಎನ್‌.ಹೆಚ್‌.48 ರಸ್ತೆ 'ಬಡಾವಣೆ 110 130 

















೧೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ 





ನಾಗಮಂಗಲ ತಾಲ್ಲೂಕು ಬೆಳ್ಳೂರು ಉಪನೋಂದಣಿ ಕಛೇರಿಯ ವ್ಯಾಪ್ತಿಗೆ ಬರುವ ಪರಿಷ್ಕತ ಮಾರುಕಟ್ಟೆ ಬೆಲೆ 



























































ಬೆಳ್ಳೂರು ಹೋಬಳಿ 

pe ತಾಲ್ಲೋಕು / ಗ್ರಾಮ ರಸ್ತೆ / ಪರಿಷ್ಕತ ಮಾರುಕಟ್ಟೆ ಬೆಲೆ 2011-12 

ಡ್‌ ಪ್ರದೇಶ ಹೆಸರು ಖಷ್ಠಿ ತರಿ ಭಾಗಾಯ್ತು ನಿವೇಶನ 
ಅಗಚಹಳ್ಳಿ 120000 135000 165000 25 
2 ಅ೦ಬಲಜೀರಹಳ್ಳಿ 70000 112000 140000 15 
3 ಅಡಕತಹಳ್ಳಿ 59000 104000 130000 15 
4 ಅಣಕನಹಳ್ಳಿ 78000 104000 143000 15 
5 ಅಂಕನಹಳ್ಳಿ 59000 117000 130000 15 
6 ಆರಣಿ 91000 112000 168000 15 
ಗ ಇರುಬನಹಳ್ಳಿ 90000 120000 165000 15 
8 ಕ೦ಚನಹಳ್ಳಿ 78000 104000 143000 15 
9 ಕೊಕ್ಕರನಹೊಸಹಳ್ಳಿ 78000 104000 130000 15 
10 ಕಾರಭೈಲು 105000 120000 188000 25 
11 ಕ೦ಚಿನಕೋಟೆ 105000 135000 180000 15 
12 ಕಾಳಿ೦ಗನಹಳ್ಳಿ 90000 135000 165000 15 
13 ಕತ್ತರಗುಪ್ಪೆ 65000 104000 130000 15 
14 ಎಲೆಕೊಪ್ಪ 78000 104000 143000 15 
15 ಎಂ.ಕೋಡಿಹಳ್ಳಿ 78000 104000 137000 15 
16 ಕರೀಜೀರಹಳ್ಳಿ 84000 112000 147000 15 























ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ 


೧೬೫ 




































































ಕ ತಾಲ್ಲೋಕು / ಗ್ರಾಮ ರಸ್ತೆ / ಪರಿಷ್ಕೃತ ಮಾರುಕಟ್ಟೆ ಬೆಲೆ 2011-12 
ಜ್‌ ಪ್ರದೇಶ ಹೆಸರು ಖುಷ್ಕಿ ತರಿ ಭಾಗಾಯ್ತು ನಿವೇಶನ 
17 ಕಾಡುಮಂಚೇನಹಳ್ಳಿ 59000 91000 130000 15 
18 ಕನ್ನಾಘಟ್ಟ 91000 112000 154000 15 
19 ಕುಪ್ರೆ 52000 91000 130000 15 
20 ಕೃಷ್ಣಪುರ 52000 91000 130000 15 
21 ಕವಲುಗುಂದಿ 65000 104000 130000 15 
22 ಗೌಡರಹಳ್ಳಿ 90000 135000 165000 15 
23 ಗೊಂದಿಹಳ್ಳಿ 105000 135000 165000 25 
24 ಗಾಣಸಂದ್ರ 77000 112000 140000 15 
25 ಗೋವಿಂದಘಟ್ಟ 90000 120000 165000 15 
26 ಚ೦ದನಹಳ್ಳಿ 52000 85000 130000 15 
27 ಚು೦ಚನಹಳ್ಳಿ 84000 112000 154000 25 
28 ಚನ್ನಾಪುರ 70000 112000 154000 15 
29 ಚಾಕೇನಹಳ್ಳಿ 91000 117000 150000 15 
30 ಚಬ್ಬನಹಳ್ಳಿ 78000 104000 130000 15 
31 ಚಾಮಲಾಪುರ 90000 120000 150000 15 
32 ಚಿಕ್ಕಜಟಕ 65000 98000 130000 15 
33 ಜವರನಹಳ್ಳಿ 150000 173000 210000 40 
34 ತಾವರೆಕೆರೆ 105000 150000 188000 25 























೧೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ 













































































ಕ ತಾಲ್ಲೋಕು / ಗ್ರಾಮ ರಸ್ತೆ / ಪರಿಷ್ಕೃತ ಮಾರುಕಟ್ಟೆ ಬೆಲೆ 2011-12 
4 ಪ್ರದೇಶ ಹೆಸರು ಖಷಿ ತರಿ ಭಾಗಾಯ್ತು ನಿವೇಶನ 
35 ತಿರುಮಲಾಪುರ 105000 135000 165000 15 
36 ತೊಂಡಹಳ್ಳಿ 59000 104000 130000 15 
37 ತಿಗಳನಹಳ್ಳಿ 65000 104000 130000 15 
38 ದ್ಯಾಮಸಂದ್ರ 65000 104000 130000 15 
39 ದೇವಿಹಳ್ಳಿ 105000 150000 180000 25 
40 ದೊಡ್ಡಜಟಕ 85000 98000 130000 15 
41 ದುಮ್ಮಸಂದ್ರ 59000 98000 130000 15 
42 ದೊಡ್ಡಗುಣಿ 59000 98000 130000 15 
43 ನಾಗಲಾಪುರ 105000 165000 180000 30 
44 ನೆಲ್ಲೀಗೆರೆ 105000 165000 173000 25 
45 ಜಿ.ನಾಗತೀಹಳ್ಳಿ 85000 98000 143000 15 
46 ದೊಡ್ಡಘಟ್ಟ 70000 112000 154000 15 
47 ಬೆಳ್ಳೂರು 150000 225000 255000 - 
48 ಬಣ್ಣದಹಳ್ಳಿ 65000 98000 130000 15 
49 ಬಾಣನಹಳ್ಳಿ 65000 91000 130000 15 
50 ಬ್ಯಾಲದಕೆರೆ 65000 104000 130000 15 
ಬೊಮ್ಮನಹಳ್ಳಿ 180000 210000 240000 60 
ಈ ಬಿ.ಎಂ.ರಸ್ತೆ ಹಾಜು ಬಾಜು 130 ವಾಣಿಜ್ಯ 115ವಸತಿ 














ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ 


೧೬೭ 




































































ತಾಲೋಕು / ಗಾಮ ರಸ್ತೆ / ಪರಿಷ್ಕೃತ ಮಾರುಕಟ್ಟೆ ಬೆಲೆ 2011-12 
ಕ್ರಸಂ ಈ ಹ್ಗ ನ್‌ 
ನ ಪ್ರದೇಶ ಹೆಸರು ಖಷ್ಠಿ ತರಿ ಭಾಗಾಯ್ತು ನಿವೇಶನ 
52 ಬೀಚನಹಳ್ಳಿ 90000 120000 173000 15 
53 ಬಿಳಗುಂದ 84000 112000 154000 15 
54 ಬ್ಯಾಡರಹೊಸಹಳ್ಳಿ 59000 104000 130000 15 
55 ಬಿಟಗೋನಹಳ್ಳಿ 59000 104000 130000 15 
56 ಬೆಟ್ಟದಕೋಟೆ 59000 78000 130000 15 
57 ಭೈರಸಂದ್ರ 63000 84000 140000 15 
58 ಮುದಿಗೆರೆ 78000 130000 143000 15 
59 ಮಂತನಹಳ್ಳಿ 78000 104000 130000 15 
60 ತೊರೆಮಾವಿನಕೆರೆ 65000 104000 143000 15 
61 ಮಂಚೇನಹಳ್ಳಿ 65000 104000 143000 15 
62 ದೇವರಮಾವಿನಕೆರೆ 78000 104000 143000 15 
63 ಮೈಲನಹಳ್ಳಿ 65000 104000 143000 15 
64 ಮಣಿಯೂರು 78000 104000 143000 15 
65 ಮಾರದೇವನಹಳ್ಳಿ 65000 91000 130000 15 
66 ಮೂಗುತಿಗುಂದಿ 65000 104000 130000 15 
67 ಯಲಚಿಕೆರೆ 75000 120000 150000 15 
68 ಲಕ್ಷ್ಮೀಪುರ 78000 104000 143000 15 
69 ವಡೇರಹಳ್ಳಿ 52000 91000 130000 15 























೧೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ 
























































ತಾಲೋಕು / ಗಾಮ ರಸ್ತೆ / ಪರಿಷ್ಕತ ಮಾರುಕಟ್ಟೆ ಬೆಲೆ 2011-12 

ಕ್ರಸಂ 3 ಹ್ಗ ನ್‌ 

FA ಪ್ರದೇಶ ಹೆಸರು ಖಷ್ಠಿ ತರಿ ಭಾಗಾಯ್ತು ನಿವೇಶನ 
70 ವಳಗೆರೆಪುರ 59000 98000 130000 15 
71 ವಡ್ಡರಹಳ್ಳಿ 90000 120000 157000 15 
72 ಶ್ರೀರಂಗಪುರ 78000 104000 143000 15 
73 ಶಿಖರನಹಳ್ಳಿ 65000 104000 150000 15 
74 ಶಿವನಹಳ್ಳಿ 59000 104000 130000 15 
75 ಸಣಬ 120000 140000 168000 15 
76 ಸಿದ್ಧಾಪುರ 65000 104000 143000 15 
77 ಸೂರನಹಳ್ಳಿ 70000 112000 140000 15 
78 ಹಟ್ನ 90000 120000 165000 15 
79 ಹಂಪಾಪುರ 52000 98000 130000 15 
80 ಹಾಲಾಳು 90000 120000 165000 15 
81 ಹುಳ್ಳೇನಹಳ್ಳಿ 59000 98000 130000 15 
82 ಹೊನ್ನೇನಹಳ್ಳಿ 91000 130000 156000 15 
83 (ಹೊಸಹಳಿ) ಜಟಕ 52000 98000 130000 15 























ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ 


೧೬೯ 








ಬಿಂಡಿಗನವಿಲೇ ಹೋಬಳಿ 
















































































ಪರಿಷ್ಕೃತ ಮಾರುಕಟ್ಟೆ ಬೆಲೆ 2011-12 
ಸ್ಟ್‌ ತಾಲ್ಲೋಕು / ಗ್ರಾಮ ರಸ್ತೆ / ಕ ಚ 
ನ ಪ್ರದೇಶ ಹೆಸರು ಖುಷ್ಕಿ ತರಿ ಬಾಗಾಯ್ತು ನಿವೇಶನ 

1 ಅದ್ದಿಹಳ್ಳಿ 77000 105000 147000 20 
ಶ್ರ ಅವ್ವೇರಹಳ್ಳಿ 105000 120000 180000 15 
3 ಅಳೀಸಂದ್ರ 105000 135000 180000 20 
4 ಕಂಬದಹಳ್ಳಿ 78000 111000 143000 20 
5 ಕೊಪ್ಪ 59000 91000 130000 15 
6 ಕೆ೦ಚಗೊನಹಳ್ಳಿ 52000 91000 130000 15 
7 ಕುರುಡಿಕೆರೆ 52000 91000 130000 15 
8 ಕಾಮಡಿಹಳ್ಳಿ 65000 98000 130000 15 
9 ಕೂಚಹಳ್ಳಿ 78000 104000 143000 15 
10 ಕೂಚಹಳ್ಳಿ ಕಾವಲು 72000 104000 143000 15 
11 ಕದಬಹಳ್ಳಿ 120000 150000 180000 30 
12 ಡಿ.ಕೋಡಿಹಳ್ಳಿ 78000 104000 143000 15 
13 ಗುಳಿಕಾಯಿಹೊಸಹಳ್ಳಿ 65000 104000 130000 15 
14 ಗರುಡನಹಳ್ಳಿ 65000 104000 137000 15 
15 ಗ೦ಗರಹಳ್ಳಿ 52000 78000 130000 15 
16 ಗೊಂಡೇನಹಳ್ಳಿ 78000 104000 137000 15 
17 ಚೆಟ್ಟೇನಹಳ್ಳಿ 65000 104000 137000 15 
18 ಚಿಕ್ಕೋನಹಳ್ಳಿಪುರ 120000 150000 165000 25 








೧೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ 








ಬಿಂಡಿಗನವಿಲೇ ಹೋಬಳಿ 

































































ಪರಿಷ್ಠತ ಮಾರುಕಟ್ಟೆ ಬೆಲೆ 2011-12 
ಸ್ಟ್‌ ತಾಲ್ಲೋಕು / ಗ್ರಾಮ ರಸ್ತೆ / ಕ ಚ 
ತ ಪ್ರದೇಶ ಹೆಸರು ಖುಷ್ಕಿ ತರಿ ಬಾಗಾಯ್ತು ನಿವೇಶನ 
19 ಅಣೆಚೆನ್ನಾಪುರ 78000 104000 143000 15 
20 ಚೋಳೇನಹಳ್ಳಿ 78000 104000 143000 15 
21 ಜೋಗಿಪುರ 65000 104000 143000 15 
22 ತುರುಬನಹಳ್ಳಿ 72000 104000 143000 15 
23 ತಿಟ್ಟನಹೊಸಹಳ್ಳಿ 78000 104000 143000 15 
24 ದೊಡ್ಡೇನಹಳ್ಳಿ 65000 91000 137000 15 
25 ದೊಡ್ಡಬಾಲ 65000 98000 143000 15 
26 ದಡಗ 98000 133000 168000 50 
27 ಎ.ನಾಗತೀಹಳ್ಳಿ 135000 150000 195000 20 
28 ನಾರಗೋಡೇನಹಳ್ಳಿ 65000 104000 143000 15 
29 ಪುರ (ಗರುಡಾ) 52000 91000 130000 15 
30 ಬ್ಯಾಡರಹಳ್ಳಿ 52000 91000 130000 15 
31 ಬ್ಯಾಡಗೆರೆ 52000 91000 130000 15 
32 ಬೊಮ್ಮೇನಹಳ್ಳಿ 91000 104000 156000 15 
33 ಬೆಟ್ಟದಹಳ್ಳಿ 59000 94000 143000 15 
34 ಬಿದರಕೆರೆ 78000 104000 143000 15 
35 ಬಲ್ಲಾವಳ್ಳಿ 65000 91000 130000 15 
36 ಬಿಂಡಿಗನವಿಲೆ 135000 165000 195000 35 























ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ 


೧೭೧ 








ಬಿಂಡಿಗನವಿಲೇ ಹೋಬಳಿ 





















































ಪರಿಷ್ಠತ ಮಾರುಕಟ್ಟೆ ಬೆಲೆ 2011-12 

ಸ್ಟ್‌ ತಾಲ್ಲೋಕು / ಗ್ರಾಮ ರಸ್ತೆ / ಕ್ರ ಜಿ 

ಪ್ರದೇಶ ಹೆಸರು ಖುಷ್ಕಿ ತರಿ ಬಾಗಾಯ್ತು ನಿವೇಶನ 
37 ಬಿ.ಮಲ್ಲೇನಹಳ್ಳಿ 78000 111000 156000 15 
38 ಕೆ.ಮಲ್ಲೇನಹಳ್ಳಿ 59000 85000 130000 15 
39 ಮೇಟಮೆಳ್ಳಹಳ್ಳಿ 72000 104000 156000 15 
40 ಮೊಳ್ಳೇನಹಳ್ಳಿ 65000 78000 130000 15 
41 ರಾಮಚಂದ್ರ ಅಗ್ರಹಾರ 78000 117000 143000 15 
42 ಲಾಳನಕೆರೆ 105000 126000 168000 20 
43 ವರಹಾಸಂದ್ರ 120000 150000 180000 20 
44 ಹರಳಹಳ್ಳಿ 65000 98000 137000 15 
45 ಹಡೇನಹಳ್ಳಿ 65000 104000 143000 15 
46 ಹಳ್ಳದಹೊಸಹಳ್ಳಿ 65000 98000 137000 15 
47 ಹೆರಗನಹಳ್ಳಿ 91000 117000 156000 20 
48 ಹೊನ್ನದೇವಿಹಳ್ಳಿ 120000 150000 210000 25 
49 ಹೊಸೂರು ಕೋಡಿ 72000 104000 137000 15 
50 ಹಸುವಿನ ಫಾರೇಸ್ಟ್‌ 52000 78000 117000 15 























೧೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ 



























































ಕಸಬಾ ಹೋಬಳಿ 
ಪರಿಷ್ಕೃತ ಮಾರುಕಟ್ಟೆ ಬೆಲೆ 2011-12 
ಕ್ರ ಸಂ. ತಾಲ್ಲೋಕು / ಗ್ರಾಮ ರಸ್ತೆ / ಪ್ರದೇಶ ಹೆಸರು 
ಖಷ್ಠಿ ತರಿ ಬಾಗಾಯ್ತು ನಿವೇಶನ 
1 ಅ೦ಚೆಭೂವನಹಳ್ಳಿ 84000 112000 154000 25 
2 ಕಾರಗೆರೆ 52000 78000 130000 15 
3 ಕನ್ನೇನಹಳ್ಳಿ 52000 85000 130000 15 
4 ಕಾಡಗೆರೆ 52000 85000 130000 15 
5 ಕಬ್ಬನಕೆರೆ 65000 85000 137000 15 
6 ಕರಡಹಳ್ಳಿ 52000 85000 130000 15 
7 ಜೋಳಸಂದ್ರ 84000 112000 140000 15 
8 ದೊಡ್ಡೇನಹಳ್ಳಿ 65000 78000 130000 15 
9 ಬೇಗಮಂಗಲ 70000 105000 140000 15 
10 ಮೆಳ್ಳಹಳ್ಳಿ 65000 98000 130000 15 
11 ಯಲಾದಹಳ್ಳಿ 128000 150000 180000 25 
12 ರಾಮದೇವನಹಳ್ಳಿ 77000 105000 140000 15 
13 ವಡೇರಪುರ 70000 105000 154000 25 
14 ಸೀಗೇಹಳ್ಳಿ 65000 85000 130000 15 























ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೧೭೩ 








ನಾಗಮಂಗಲ ತಾಲ್ಲೋಕು ಬೆಳ್ಳೂರು ಉಪನೋಂದಣಿ ಕಛೇರಿಯ ವ್ಯಾಪ್ತಿಗೆ ಬರುವ ಪರಿಷ್ಕೃತ ಮಾರುಕಟ್ಟೆ ಬೆಲೆ 





ಮುಖ್ಯ ಗ್ರಾಮಗಳ ಸರ್ವೆ ನಂಬರುಗಳು 





ಪರಿಷ್ಠತ ಮಾರುಕಟ್ಟೆ ಬೆಲೆ 2011-12 






















































































ತ್ರ ಸಂ. ಗ್ರಾಮದ ಹೆಸರು ಸವನ: ಸುಸು ನಿಗಧಿಪಡಿಸಬಹುದಾದ |3 ಗುಂಟೆ ಒಳಪಟ್ಟಲ್ಲಿ 
ಬೆಲೆ ಎಕರೆ (ಖುಷ್ಕಿ) |ಚದರ ಅಡಿ ಒಂದಕ್ಕೆ 
2 3 4 5 
104.105.107.111.112.113.118.119.120.121.128.158.384.385.388.392.394.395.396.398.400.401.402.403. ಸ್ಸ್‌ ಬ 
sds 404.405.421.505 
೪ [ಹಜ್‌ 
ಉಮ್ಮರ ನಗರಕ್ಕೆ ಹೊಂದಿಕೊಂಡಂತೆ 461.465.458.464.463. ಮಂತನಹಳ್ಳಿ ರಸ್ತೆ 522.372.373.379.382 390000 40 
ನಡೆದಿರುವ ವ್ಯವಹಾರ ಅಂಕಿ ಅಂಶದ ಪಟ್ಟಿ 
ಸ.ನಂ ವಿಸ್ತೀರ್ಣ ಬೆಲೆ ತರಹೆ 
40 0.02.08 10000 ಖುಷ್ಕಿ 
ಜವರನ ಹಳಿ ಆದಿಚುಂಚನಗಿರಿ 
ಚ 40/5 0.02 25000 ಖು 
ಮೆಡಿಕಲ್‌ ಕಾಲೇಜಿಗೆ ಹೊಂದಿರುವ 1 K: 465000 40 
ಗ್ರಾಮ 40 0.04 2000 ಖುಷ್ಕಿ 
50 0.02 15000 ಖುಷ್ಕಿ 
64/8ಎ 0.02 10000 ಖುಷ್ಕಿ 
4S 0.02.08 12000 ಖುಷ್ಕಿ 
4/2. 0.01 5000 ಖುಷ್ಕಿ 
ನಡೆದಿರುವ ವ್ಯವಹಾರ ಅಂಕಿ ಅಂಶದ ಪಟ್ಟಿ 
ಸ.ನಂ ವಿಸ್ತೀರ್ಣ ಬೆಲೆ ತರಹೆ 
ಬಿಂಡಿಗನವಿಲೆ ಹೋ. ಕೇಂದ್ರ 4 2000 ಷಿ, 120000 23 
10 0.02 8000 ಮುಷ್ಟಿ 
3/3 0.01 6000 ಖುಷ್ತಿ 
3/6 0.03 18000 ಖುಷ್ತಿ 
ಯಲಾದಹಳ್ಳಿ ಎನ್‌.ಹೆಚ್‌.ರಸ್ತೆ ಸ.ನಂ. 24 315000 40 





































































































೧೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 
2 3 4 5 
ನಡೆದಿರುವ ವೃ್ವವಹಾರ ಅಂಕಿ ಅಂಶದ ಪಟ್ಟಿ 
ಸ.ನಂ ವಿಸ್ತೀರ್ಣ ಬೆಲೆ ತರಹೆ 
166/2 
ಚು೦ಚನಹಳ್ಳಿ 0.02 80000 ಖು 240000 30 
157 
166/4 ಎ 0.01 7000 ಖು 
166/4 ಎ2 0.01 19500 ಖು 
ನಾಗಮಂಗಲ ತಾಲ್ಲೋಕು ಬೆಳ್ಳೂರು ಉಪನೋಂದಣಿ ಕಛೇರಿಯ ವ್ಯಾಪ್ತಿಗೆ ಬರುವ ಪರಿಷ್ಕತ ಮಾರುಕಟ್ಟೆ ಬೆಲೆ 
ಎನ್‌.ಹೆಚ್‌.48 ರ ಆಜುಬಾಬು ಸರ್ವೆ ನಂಬರುಗಳು 
ಪರಿಷ್ಕತ ಮಾರುಕಟ್ಟೆ ಜೆಲೆ 2811-12 
ಕ್ರ ಸ ಗ್ರಾಮದ ಹೆಸರು ಸರ್ವೆ ನಂಬರ್‌ ಭಾಗಾಯ್ತು |ಮೂರು ಗುಂಟೆ 
ಖುಷ್ಕಿ ಎಕರೆ | ತರಿ ಎಕರೆ 3. 
ಎಕರೆ ಒಳಪಟ್ಟಲ್ಲಿ 
1 2 3 1 3 5 7 
44.45/P1.45/P2.46/1P2.46/2.47/1.47/2.48.42/2.48.42/1.42/2.43/1 P1.43/1P2.51/3P1.51/3P2.51/4P 
1 ವರಹಾಸಂದ್ರ 1.51/4P2.50/2.4/1B1.4/1B2 ಸಸ ಚತ |ಬಜುಪ್ನ | 
p ಅಳೀಸಂದ. 75/P.74/P1.74/P2.74/P3 315000 330000 350000 23 
242/P1.242/P2.242/P3.46/1 A46/1B.46/2.78/2.78/1.79/P1.79/P2.79/P3.80.81/1.81/2.84/P1.84/P1.8 
4/P2.85.86.102..103.104.106.107.109.110.111.112.113.114.118.132.136.134.135.145.147.151.1 
52.220.223.109/1.109/2.109/3.109/4P1.109/4P2.109/5.109/6.107/9.107/1AP1.107/1AP2.107/2.10 
7/3.106/1.106/3.106/4.1086/2.106/6.106/7P1.106/7P2.106/10P1.106/10P2.106/11P1.106/11P2.10 
5/1.105/2.105/3.105/B.105/4P1.105/4P2.105/5.105/6.105/7P1.105/7P2.105/8.115/1.115/2.115/4.1 
ಷಃ ಎ.ನಾಗತೀಹಳ್ಳಿ 15/5.117/1.117/2.117/11.117/3.117/4.117/581.117/582.117/6.117/7.118/1.118/2.118/3.118/4.118/ 315000 330000 350000 23 








SP1.118/5P2.118/6.118/7P1.118/7P2.118/8P1.118/8P2.125/P1.125/P2.126/P1.126/P2.135/1.135/ 
4P1.135/4P2.135/8P1.135/8P2.135/9P1.135/9P2.134/1.134/5.134/6.133/1.133/2.43/4.42/8.30/2.3 
0/7.30/4.29/1.29/2.28/2.27.26.26/3.26/2.26/1A.26/1B.25.25/P1.25/P2.110/1.110/2A.110/2P.110/3 
A.110/3B.110/4.110/5.110/6.110/7.111/7.111/8.111/9.111/10B.112/1P1.112/1P2.112/2.112/3P1.1 
12/3P2.112/4A.112/4B.112/5.113/1.113/2.113/3P1.113/3P2.113/4P1.113/4P2.113/5.113/6.113/7. 










































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೧೭೫ 
1 2 3 1 3 5 ಣೆ 
114/171.114/102,114/2114/10,114/14.152/1.152/2.152/381.152/372.152/6.152/771.152772.15 
1/101.151/172,151/171,151/102,151/2.152/3,151/4.151/11.151/1281.151/1272,147/1.147/2.147/ 
3.147/4.146/P1.136/2P2.136/5.220/4.220/2.137/P1.137/P2.233/P1.233/P2. 
4 ಅವ್ವೇರಹಳ್ಳಿ 13.25/1.25/2A.25/2B.25/2C 315000 330000 350000 23 
5 ಚಿಕ್ಕೋನಹಳ್ಳಿಪುರ 21.22.23.24.25.26.27.28.27.23.22.21.66/P1.66/P2.60.63/A.63/BP1.63/BP2.28.26.25.24/1.24/2. 315000 330000 350000 23 
3.4.5.24.25.35.176.180.193.196.167.220.240.141.5/P1.5/P2.5P3.4/A.4/B.22/1A.22/AB.23/3A.23/3 
6 ಕದಬಹಳ್ಳಿ B.23/3C.23/30.23/2.23/1A1.23/1A2.197.196/P1.196/1 P2.56.163/1C.163/1A.3/2A.3/2B.25/A.25/B. 315000 330000 350000 23 
24/2AP1.24/2AP2.35/2A.35/2B.180/A.180/B.38/3A1.38/3A2.38/3B.176/6.193/P1.193/P2.193/P3. 
8.9.10.12.13.21.22.23.14.12/1.10/1.10/2P1.10/2P2.10/6.10/3.10/4AP1.10/4AP2.10/5A.9/1BP1.9/1 
4 ಹೊನ್ನದೇವಿಹಳ್ಳಿ BP2.8/1.8/2.8/3.8/4.8/11A.8/11B.23/1.23/2.23/5.23/6.23/781.23/782.23/8A.23/8B.23/9.23/10.23/1 315000 330000 350000 2 
1.23.22.21/8 
3/2P1.3/2P2.4.32/6.32/15.32/14P1.32/14P2.32/13.32/12P1.32/12P2.32/11.32/10.32/9P1.32/9P2.3 
8 ಗೊಂದಿಹಳ್ಳಿ 2/8P1.32/8P2.32/7.32/6P1.32/6P2.32/5.32/4.32/3.32/2.32/1.32/18.35/1.5.7.8.9/A.9/B.10/2.10/3.10 315000 330000 350000 23 
/4.10/5.10/7.10/6.28/3.28/4.31.28/1.30. 
9 ಹಟ್ನಾ 123/3.123/4.123/5.123/7.30/A.30/B.123/8A.123/8B.81.140/2.140/1.141/1.141/2.80. 315000 330000 350000 2 
10 ಕಾಳಿಂಗನಹಳ್ಳಿ 49.51/A.51/B.51/C.51/P2.50/AP1.50/AP2.50/B.50/C.65 315000 330000 350000 23 
1] ಚನ್ನಾಪುರ 7.10.13/A.13/2.14/P1.14/P2.14/P3.20/P1.20/P2.20/P3.20/P4.20/P5.12/2.12.1 315000 330000 350000 23 
12 ಬೀಚನಹಳಿ 46/P1.46/P2.49.50/1.39.38.41/1A.41/1B.41/1C.41/2A.41/2B.41/3.42/1.42/2.59.60.51.52/P2.52/P1. 
ಫಿ ೫2202 315000 330000 350000 23 
13 ಇರಬನಹಳ್ಳಿ 25.92/P1.92/P2.136.137.138.139.140.141.150.143.123. 315000 330000 350000 2 
14 ತಿರುಮಲಾಪುರ 23.22.20.21.18/A1.17/P-P1.17/P-P2.17/P-P3.27/1.27/2.27/3.27/4.5. 315000 330000 350000 23 
22.71/P1.71/P2.72/P1.72/P2.73/P1.73/P2.74/P1.74/P2.75/P1.75/P2.76/AP1.76/AP2.76/B.87.76/B 
15 ಹಾಳಾಲು 
87.20/1AP1.20/1AP2.20/1B.20/2.20/3.20/4.20/5AP1.20/5AP2.21/4.21/2.21/3.21/1. 312000 $30000) $90 ಈ 
16 ಗೌಡರಹಳ್ಳಿ 10/2.10/1.2/2.2/1.4/AP1.4/AP2.4/AP3.9/3.9/5.9/6P1.9/6P2.9/10.7/6P1.7/6P2.7/7.5. 315000 330000 350000 23 
39.89/P1.89/P2.89/P3.89/P4.88/P1.88/P2.29/1.29/2.29/3.45/1.45/14.14/13.45/11.45/12.45/10.45/ 
17 ಕಂಚಿನಕೋಟೆ 9.45/8.45/1P1.45/1P2.45/8.40/1.53/1.53/2.53/3.53/4P1.53/4P2.54.55.23/3.23/4P1.23/4P2.24/1.24 NG A Ec 5 
/2.24/3.28.27.46/3.46/6P1.46/6P2.51/1.51/2.51/3.51/4.52/1.52/9.52/8.52/7.52/6.58.56/AP1.56/AP 
2. 

































































೧೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 
1 2 3 1 3 5 7 
11.12.13.19.65.29.30.64/2.64/3AP1.64/3AP2.64/3AP3.64/4P1.64/4P2.64/4P3.64/4.64/5AP1.64/5 
18 ಕಾರಭೈಲು JAP2.63/2.63/1A.63/1B.45.22.21/P1.21/P2.20.26/2AP1.26/2AP2.26/3A.26/3B.26/3C.27/4.27/1.27/ 315000 330000 350000 2 
2A.27/2B.27/3.28/2.28/5.28/4.28/3.28/1A.28/1 BP1.28/1 BP2.28/1BP3.31/4. 
19 ಕರಿಜೀರಹಳ್ಳಿ 52H P1.52/P2.52/1P3.52/2P1.52/2P2.34/AP1.34/AP2. 315000 330000 350000 23 
20 ತಾವರೆಕೆರೆ 9.10.11.12.13.16.19.20.30.38.33.13.27/2.27/3A.27/3B.27/4AN.27/4B.27/4C.27/5.27/6.27/8.28/4.28/ 
3.29/1.29/2.29/4.29/6.36/3.26.36/2.37.42.41/3.41/2. 51000 53400 90002 ಚ 
31.32.33.34.35.37.44.45.46.49.50.30.33/P1.35/10.35/9.35/1A1P1.35/1A1P2.35/1A3.35/2P1.35/2B 
P2.35/3.35/4A2.35/4B2.35/4A1AP1.35/4A1AP2.35/5A.35/5B.37/18.37/19.37/10.37/2P1.37/2P2.37 
/16.37/3.37/4.37/13.37/12.37/5AP1.37/5AP2.37/5AP3.37/15.44/AN.44/B.44/C.45/1AP1.45/1AP2.45 
21 ಬೊಮನಹಳಿ /4 AP3.45/1B.45/2A.45/2B.45/3.45/4AP1.45/4AP2.45/5.27/A.27/B.27/C.26/4.28/11.28/3.29/1.29/2 
ಲ |A.29/2B.29/2CP1.29/2CP2.29/2CP3.29/2CP4.29/3.29/5A2.29/6A.29/6B.33/1A.33/1B.33/2.50/2.50 ಲ 490000) AI 83 
/1.50/3B.50/4P1.50/4P2.50/5.50/6.50/7.49/6A1.49/6A2.49/6B.49/6C1P1.49/6C1P2.46/11A1P1.46/ 
11A1P2.46/11A2.46/2A.46/2B.46/3.46/4.46/5.46/6.46/7P1.46/7P2.46/8A.46/8B.46/9.46/10P1.46/1 
002. 
472.749.480.481.482.483.483/2.483/3.483/1.482/1 .482/2.482/3.479/4.479/6.479/3.479/2.479/1P1 
ಬೆಳ್ಳೂರು ಎನ್‌.ಹೆಚ್‌.48ರ |.479/1P2.479/1P3.479/5.480/1.480/2.481/1.481/2.472/P1.472/P2.472.749.480.481.482.483.104.1 
22 ಹನಿಗೆ ಹೊಂದಿಕೊಂಡತ 05.107.111.112.113.118.119.120.121.128.158.364.385.388.392.394.395.396.398.400.401.402.40 465000 480000 495000 45 
> >  1|3.404.405.421.505.104.105.107.111.112.113.118.119.120.121.128.158.384.385.388.392.394.395 
.396.398.400.401.402.403.404.405.421.505. 
23 ಜವರನಹಳ್ಳಿ 38/P1.38/P2.38/P3.39.29.78.77.42.40/7.40/6.40/5.40/4.40/1.40/3.40/2 465000 480000 495000 45 
9.10.11.12.13.14.15.16.17.18.19.20.10.11/1.11/3.11/4.15/1.15/5.15/2AP1.15/2AP2.15/4.15/4P1.1 
24 ಹಗಸ 5/4P2.15/3.16/1.16/2.16/3B.16/3AP1.16/3AP2.18/2AP1.18/2AP2.18/1.19/1.19/2.19/3.20/1.20/2.9/ 
೪ 4.9/10.9/9P1.9/9P2.9/3P1.9/3P2.12.13/1P1.13/P2.14/4P1.14/4P2A7AP1A7NP2A7/2171317/4. 9100) 44609 400 ಇ 
25.81.21/P1.21/P2. 
25 ದಡಗ 251/3.253/A.253/B.264/P1.264/P2.254/2.263/3. 315000 330000 345000 23 
26 ದೇತ 15/6.15/4.15/2.15/3.15/4.15/5A1.15/5A2.4/1.4/2.4/5.4/6.5/1P1.5/P2.5/4.14/1.1412.14/3A.14/3B.1 
೪ 414..7/5.7/6D.6/2P1.6/2P2. ಸ ಸು 3400 ಷ್ಟ 
27 ಆಕ 17 48/1P1.18/1P2.18/2P1.18/2P2.8.9/2CP1.9/2CP2.9/2BP1.9/2BP2.9/2A2.9/2A1.9/3.12/1A.10/P1 
10/P2.11/1P1.11/1P2.11/2.30/1A.30/2.20/4.20/5.19.7.61.60/1P1.60/1P2.81/2.80/2P1.80/2P2. 12000 $90000 540600 ಣ್‌ 





























ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ 


೧೭೭ 








ಅನುಬಂಧ 





ಕೇಂದ್ರ ಮೌಲ್ಯಮಾಪನ ಸಮಿತಿ 





ಮೌಲ್ಯಮಾಪನಕ್ಕೆ ರಾಜ್ಯಾದ್ಯಂತ ಅನುಸರಿಸಬೇಕಾದ ಪ್ರಸ್ತಾವಿತ ಕಟ್ಟಡಗಳ ದರಗಳು 







































































ಉಲ್ಲೇಖ : ಕೇಂದ್ರ ಮೌಲ್ಯಮಾಪನ ಸಮಿತಿಯ ನಡವಳಿಯ ದಿನಾಂಕ : 29-10-2007 ಹಾಗೂ 27-12-2007 
ರಾಜ್ಯಾದ್ಯಂತ ಮಹಾ 
ಸು ಬ್ಯ ರಾಜ್ನಾಂದ್ದಂತ ಎಲ್ಲಾ ಪಟಣ 
ಬೃಹತ್‌ ಬೆ೦ಗಳೂರು ಮಂಗಳೂರು, ಹುಬ್ಬಳ್ಳಿ. | ರಾಜ್ಯಾಂದ್ಯಂತ ನಗರಸಭೆಗಳ ಪುರಸಟಚಿ i ದ ರಾಜ್ಯಾಂದ್ಯಂತ ಇತರೆ ಎಲ್ಲಾ 
ಮಹಾನಗರ ಪಾಲಿಕೆ ವ್ಯಾಪ್ತಿ] ಧಾರವಾಡ, ಗುಲ್ಬರ್ಗ, ವ್ಯಾಪ್ತಿ ಕು ಗು ಪ್ರದೇಶಗಳಿಗೆ 
kp ಬಳ್ಳಾರಿ, ಬೆಳಗಾವಿ ಮತ್ತು 5% 
ಕ್ರಸ ಕಟ್ಟಡದ ತರಹ ದಾವಣಗೆರೆ ವ್ಯಾಪ್ತಿ 
ನೆಲಮಹಡಿಗೆ ಮೇಲ್ಮಹಡಿಗೆ ನೆಲಮಹಡಿಗೆ ಮೇಲ್ಮಹಡಿಗೆ ನೆಲಮಹಡಿಗೆ ಮೇಲ್ಮಹಡಿಗೆ ನೆಲಮಹಡಿಗೆ ಮೇಲ್ಮಹಡಿಗೆ ನೆಲಮಹಡಿಗೆ ಮೇಲ್ಮಹಡಿಗೆ 
(ಪ್ರಚ.ಅ. | (ಪ್ರ.ಚ.ಅ. (ಪ್ರಚ.ಅ. | (ಪ್ರಚ.ಅ. (ಪ್ರ.ಚ.ಅ. (ಪ್ರಚ.ಅ. (ಪ್ರ.ಚ.ಅ. (ಪ್ರ.ಚ.ಅ. (ಪ್ರಚ.ಅ. | (ಪ್ರ.ಚ.ಅ. 
ರೂ.ಗಳಲ್ಲಿ) | ರೂ.ಗಳಲ್ಲಿ) | ರೂ.ಗಳಲ್ಲಿ) | ರೂ.ಗಳಲ್ಲಿ) | ರೂ.ಗಳಲ್ಲಿ) ರೂ.ಗಳಲ್ಲಿ) | ರೂ.ಗಳಲ್ಲಿ) | ರೂ.ಗಳಲ್ಲಿ) | ರೂ.ಗಳಲ್ಲಿ) | ರೂ.ಗಳಲ್ಲಿ) 
1 ಅರ್‌.ಸಿ.ಸಿ.ಗ್ರಾನೈಟ್‌, ನೆಲಹಾಸು, ತೇಗದ ಮರ 950 900 900 850 850 800 800 750 750 700 
2 ಅರ್‌.ಸಿ.ಸಿ.ಮಾರ್ಬಲ್‌, ನೆಲಹಾಸು, ತೇಗದ ಮರ 750 700 700 650 650 600 650 600 600 550 
ಅರ್‌.ಸಿ.ಸಿ. ಮೊಸಾಯಿಕ್‌ / ವಿಟಿಪ್ಸೆಡ್‌ / ಸೆರಾಮಿಕ್‌ 
ಶ್‌ 
ಚ ನಲಹಾಸು, ತೇಗದ ಮರ 700 650 650 600 600 550 550 500 500 450 
ಅರ್‌.ಸಿ.ಸಿ. ಮೊಸಾಯಿಕ್‌ / ಪಾಲಿಷ್ಟ್‌ ಕಡಪ / 
4 ಶಾಹಬಾದ / ಬೇತಮ್‌ ಜೆಲ್ಲಿ ನೆಲಹಾಸು, ಹೊನ್ನೆಮರ, 650 600 600 550 550 500 500 450 450 400 
ಉಕ್ಕಿನ ಕಿಟಕಿಗಳು 
ನ ಕ್ಷಿ ನತು 
5 ಇಷ ಚ ಆಕ್ಸೈಡ್‌, ಸು ಎಲ್ಲಾ ರತು 550 500 500 450 450 400 450 400 350 300 
ಮರವನ್ನು ಅಥವಾ ಉಕ್ಕಿನ ಕಿಟಕಿ 
ಮದ್ರಾಸ್‌ ತಾರಸಿ / ಕಡೆ ಬಂಡಿ ತೇರು, ಮಂಗಳೂರು 
6 ಹೆಂಚು, ಎ.ಸಿ. ಶೀಟ್‌, ರೆಡ್‌ ಆಕ್ಸೈಡ್‌, ನೆಲಹಾಸು, 350 — 350 — 325 ದ 300 — 300 — 
ಕಾಡಿನ ಮರ, ಸಿಮೆಂಟ್‌ ಗಾರೆ ಗೋಡೆ 
ಮದ್ರಾಸ್‌ ತಾರಸಿ, ಮಂಗಳೂರು ಹೆಂಚು, ಎಲ್ಲಾ 
7 ರೀತಿಯ ಹೆಂಚುಗಳೂ ಮಣ್ಣಿನ ಮೇಲ್ಮುದ್ದಿ ಕಡಪ 250 — 250 — 225 — 200 — 200 — 
ಎ.ಸಿ.ಶೀಟ್‌, ಮಣ್ಣಿನ ಗೋಡೆ, ಕಾಡಿನ ಮರ 
ಕ ಕರಿ ಹೆಂಚು, ಮಣ್ಣಿನ ಮೇಲ್ಮದ್ದಿ, ಕಡಪ, ಮಣ್ಣಿನ 100 
ಗೋಡೆ ಕಾಡಿನ ಮರ, ಗುಡಿಸಲು ಚಪ್ಪರ 







































































೧೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 
ಬಹುಮಹಡಿ ಕಟ್ಟಡದ ವಾಹನ ನಿಲ್ದಾಣದ ಬಗ್ಗೆ 
ರಾಜ್ಯಾದ್ಯಂತ ಮಹಾ 
ನಗರಪಾಲಿಕೆ, ಮೈಸೂರು, 
ರಾಜ್ನಾದಂತ ಎಲ್ಲಾ ಪಟಣ 
ಬೃಹತ್‌ ಬೆ೦ಗಳೂರು ಮಂಗಳೂರು, ಹುಬ್ಬಳ್ಳಿ, | ರಾಜ್ನಾಂದ್ನಂತ ನಗರಸಭೆಗಳ ರಿ ನ ಆ | ರಾಜ್ನಾಂದ್ರಂತ ಇತರೆ ಎಲ್ಲಾ 
ಮ; ನ ಪುರಸಭೆ, ಪಟ್ಟಣ ಪಂಚಾಯ್ತಿ ಗ (| 
ಮಹಾನಗರ ಪಾಲಿಕೆ ವ್ಯಾಪ್ತಿ ಧಾರವಾಡ, ಗುಲ್ಬರ್ಗ, ವ್ಯಾಪ್ತಿ ಎ ಷೆ ಪದೇಶಗಳಿಗೆ 
ಜ್ರ ವ ವಾಪಿ ತ 
ಬಳ್ಳಾರಿ, ಬೆಳಗಾವಿ ಮತ್ತು ೨5 
ಕ. ಸಂ ಕಟ್ಟಡದ ತರಹ ದಾವಣಗೆರೆ ವ್ಯಾಪ್ತಿ 
ಮೇಲ್ಭಾವಣಿ ಮೇಲ್ಭಾವಣಿ ಮೇಲ್ಭಾವಣಿ ಮೇಲ್ಭಾವಣಿ ಮೇಲ್ಭಾವಣಿ ಮೇಲ್ಭಾವಣಿ ಮೇಲ್ಲಾವಣಿ | ಮೇಲ್ಸಾವಣಿ | ಮೇಲ್ಲಾವಣಿ 
ಮೇಲ್ಲಾವಣಿ ಲು ಈ 
ಇರುವ ಇಲ್ಲದಿರುವ ಇರುವ ಇಲ್ಲದಿರುವ ಇರುವ ಇಲ್ಲದಿರುವ eR ಈ ಕ ಇಲ್ಲದಿರುವ ಇರುವ ಇಲ್ಲದಿರುವ 
2 } 
(ಪತಿ (ಪತಿ (ಪತಿ (ಪತಿ (ಪ್ರತಿ (ಪ್ರಿ | ನ (ಪತಿ (ಪತಿ (ಪ್ರತಿ 
೦ 
ಸಂಖ್ಯೆಗೆ) ಸಂಖ್ಯೆಗೆ) ಸಂಖ್ಯೆಗೆ) ಸಂಖ್ಯೆಗೆ) ಸಂಖ್ಯೆಗೆ) ಸಂಖ್ಯೆಗೆ) ಕ ಸಂಖ್ಯೆಗೆ) ಸಂಖ್ಯೆಗೆ) ಸಂಖ್ಯೆಗೆ) 
ಬಹು ಮಹಡಿ ಕಟಡದ ವಾಸದ ನಿಲ್ಲಾಣದ 
1 ಗೆ ಹ ಈ 100000 75000 90000 65000 80000 55000 70000 45000 60000 35000 
ಬ 
[a 
ದಿನಾಂಕ : 01-07-2011 ಅಧ್ಯಕ್ಷರು, 


ಪಿ.ಆರ್‌. 1269 ಕೇಂದ್ರ ಮೌಲ್ಯಮಾಪನ ಸಮಿತಿ, ಬೆಂಗಳೂರು 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ 













































































2011-12 
ಪಾಂಡವಪುರ ಟೌನ್‌ ವ್ಯಾಪ್ತಿಯ ನಿವೇಶನದ ಮಾರುಕಟ್ಟೆ ಬೆಲೆ ಪಟ್ಟಿ 
ಘು 2007 - 08 ಸ್ಥಿರಾಸ್ತಿಗಳ ಮಾರ್ಗ ಸೂಚಿ ಬೆಲೆ 2011-12 ಸ್ಥಿರಾಸ್ತಿಗಳ ಮಾರ್ಗ ಸೂಚಿ ಬೆಲೆ 
ಸಂ. ಬಡಾವಣೆ - ಬೀದಿ ಹೆಸರು ವಾಸಸ್ಥಳ ವಾಣಜ್ಯ ಜಾಸ್‌ ಶೇ.ಹೆ. ವಾಣಿಜ್ಯ ಶೇ.ಹೆ. 
ಚ.ಅ. ಚ.ಅ. ಚ.ಅ. ಚ.ಅ. 

1 2 3 4 5 6 nl 8 
1 ಪೆನ್ಷನ್‌ ಲೈನ್‌ 80 120 120 50 180 50 
2 ಆದಿ ಶಕ್ತಿ ದೇವಸ್ಥಾನದ ಬೀದಿ 80 120 120 50 180 50 
3 ಕೋಲಪ್ಪನ ಬೀದಿ 80 120 120 50 180 50 
4 ಮಳವಾಳಯ್ಯನ ಛತ್ರ 80 130 140 75 195 50 
೨. ಚೆಕ್ಕಳದ ಮಂಡಿ ಬೀದಿ 100 130 130 30 195 50 
6 ಬೀರಶೆಟ್ಟಹಳ್ಳಿ 100 150 130 30 210 40 
7 ಎನ್‌.ಎಂ. ರೋಡ್‌ ಪೂರ್ವ ಭಾಗ 250 300 330 32 400 33 
8 ಎನ್‌.ಎಂ. ರೋಡ್‌ ಪಶ್ಚಿಮ ಭಾಗ 250 300 330 32 400 33 
9 ಕ್ರಿಶ್ಚಿಯನ್‌ ಕಾಲೋನಿ 80 140 120 50 210 50 
10 ಕೋಲಪ್ಪನ ಬೀದಿ ಆರ್ಧ ಭಾಗ 80 130 120 50 195 50 
11 ಬಸವನಗುಡಿ ಬೀದಿ 100 140 140 40 210 50 
12 ಗೌಳಿಗರ ಬೀದಿ 75 120 100 34 160 33 
13 ಸ್ವೀಪರ್‌ ಕಾಲೋನಿ 50 100 65 30 130 30 
14 ಸುಬ್ರಮಣ್ಣೇಶ್ವರ ಸ್ವಾಮಿ ದೇವಸ್ಥಾನದ ಬೀದಿ 80 120 110 38 180 50 
15 ಪೋಲೀಸ್‌ ಠಾಣೆ ಬೀದಿ 200 300 280 40 390 30 
16 ಪೇಟೆ ಬೀದಿ 100 150 200 100 315 110 
17 ಹೂವಿನ ಬೀದಿ 70 100 110 58 150 50 
18 ಹೌಸಿಂಗ್‌ ಬೋರ್ಡ್‌ ಕಾಲೋನಿ 150 250 200 34 325 30 
10 ಮಹಾಕಾಳೇಶ್ವರಿ ಬಡಾವಣೆ 90 150 120 34 210 40 
20 ಶಾಂತಿನಗರ 100 150 180 80 210 40 
21 ಕೃಷ್ಣನಗರ 150 200 280 87 300 50 

















































































































೧೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 

ಕ 2007 - 08 ಸ್ಥಿರಾಸ್ತಿಗಳ ಮಾರ್ಗ ಸೂಚಿ ಬೆಲೆ 2011-12 ಸ್ಥಿರಾಸ್ತಿಗಳ ಮಾರ್ಗ ಸೂಚಿ ಬೆಲೆ 

ಸಂ. ಬಡಾವಣೆ - ಬೀದಿ ಹೆಸರು ವಾಸ ವಾಣಿಜ್ಯ ಮಾಸ್ಕ್‌ ತೇ.ಹೆ. ವಾಣಿಜ್ಯ ತೇ.ಹೆ. 

ಚ.ಅ. ಚ.ಅ. ಚ.ಅ. ಚ.ಅ. 

1 2 3 4 5 6 7 8 
22 | ಹೇಮಾವತಿ ವಸತಿ ಗೃಹ 70 100 120 72 200 100 
23 | ಮುನ್ನಿ ಪಲ್‌ ಕಛೇರಿ ಉತ್ತರ ಭಾಗದ ರಸ್ತೆಯಿಂದ ಹೂವಿನ ಕಾಲೋನಿ ಪಕ್ಕ 150 250 200 34 325 30 
24 | ಸಂತೆ ಮೈದಾನದ ಮಟನ್‌ ಮಾರ್ಕೆಟ್‌ 150 200 200 34 325 63 
25 | ದೊಡ್ಡಿ ಬೀದಿ 200 350 260 30 475 36 
26 ಗಾಣಿಗರ ಬೀದಿ (ಜ್ಯೋತಿ ಪಣದ ಬೀದಿ) 70 150 120 72 225 50 
27 | ಡಿವಿಯೇಷನ್‌ ರೋಡ್‌ ಮಧ್ಯ ಚಿಕ್ಕ ಮಸೀದಿ ಬೀದಿ - ಹಿರೋಡೆ ಬೀದಿ 180 200 235 31 280 40 
28 | ಸಿದ್ಧ ಮಂಟಪ ರಸ್ತೆ 200 400 260 30 520 30 
29 | ತಾಲೋಕು ಕಛೇರಿ ರಸ್ತೆ 180 200 235 31 280 40 
30 | ಬಸ್‌ ಸ್ಟ್ಯಾಂಡ್‌ ರಸ್ತೆ 300 400 400 34 520 30 
31 | ಹಳೇ ನಾಗಮಂಗಲ - ಮೈಸೂರು ರಸ್ತೆ ಪಶ್ಚಿಮ ಭಾಗ 200 250 315 58 400 60 
32 | ಹಳೇ ನಾಗಮಂಗಲ - ಮೈಸೂರು ರಸ್ತೆ ಪೂರ್ವ ಭಾಗ 200 250 315 58 400 60 
33 | ಮುನ್ಸಿಪಲ್‌ ರಸ್ತೆ ಎ ಭಾಗ ರಸ್ತೆ 4ನೇ ಡಿವಿಯೆಷವ್‌ 120 200 180 50 300 50 
34 | ಹಿರೋಡೆ ಬೀದಿ 100 150 170 70 270 80 
35 | ಹರಿಜನ ಕಾಲೋನಿ 50 100 80 60 160 60 
36 | ಬೋವಿ ಕಾಲೋನಿ 50 100 80 60 160 60 
37  (ಬಿಡಿ.ಒ. ವಸತಿ ಗೃಹ ಹಳೇ ನಾಗಮಂಗಲ -ವಿಜಯ ಬ್ಯಾಂಕ್‌ ರಸ್ತೆ 150 200 250 67 300 50 
38 | ಸಿ.ಬಿ.ಐ. ರೈಸ್‌ ಮಿಲ್‌ ಭಾಗದಿಂದ ಎ.ಸಿ. ಕಛೇರಿ ರಸ್ತೆವರೆಗೆ 350 500 470 35 650 30 
39 | ಅಂಚೆ ಕಛೇರಿ ರಸ್ತೆ 200 250 300 50 360 44 
40 | ನರ್ಸ್‌ ಕ್ವಾಟಸ್‌ ರಸ್ತೆ 120 150 180 50 270 80 
41 | ವಿಸಿ. ಕಾಲೋನಿ 100 150 175 75 255 70 
42 | ಮಂಡ್ಯ ರಸ್ತೆ ಮುಂಭಾಗ ಹಾಗೂ ಉತ್ತರ 150 250 225 50 400 60 
43 | ಹಾರೋಹಳ್ಳಿ 100 150 150 50 225 50 
44 | ಕುರುಬರ ಶೆಟ್ಟರ ಬೀದಿ 100 150 140 40 225 50 





























































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೧೮೧ 

ತ್ತೆ 2007 - 08 ಸ್ಥಿರಾಸ್ತಿಗಳ ಮಾರ್ಗ ಸೂಚಿ ಬೆಲೆ 2011-12 ಸ್ಥಿರಾಸ್ತಿಗಳ ಮಾರ್ಗ ಸೂಚಿ ಬೆಲೆ 

ಸಂ. ಬಡಾವಣೆ - ಬೀದಿ ಹೆಸರು ನಾಸ ವಾಣಜ್ಯ ಇ ಶೇ.ಹೆ. ವಸ್‌ ಶೇ.ಹೆ. 

ಚ.ಅ. ಚ.ಅ. ಚ.ಅ. ಚ.ಅ. 

1 2 3 4 5 6 7 8 
45 | ಒಕ್ಕಲಿಗರ ಬೀದಿ 100 150 140 40 225 50 
46 | ಕುರುಬರ ಜನಾಂಗದ ಬೀದಿ 100 150 140 40 225 50 
47 | ಶಾಂತಿನಗರ 1 ಮತ್ತು 2 ನೇ ಹಂತ 120 170 180 50 260 53 
48 | ಶಾಂತಿನಗರ 3 ಮತ್ತು4 ನೇ ಹಂತ 120 170 170 42 260 53 
49 | ಶಾಂತಿನಗರ 5 ಮತ್ತು 6 ನೇ ಹಂತ 100 140 165 65 255 82 
50 | ಹೇಮಾವತಿ ಕ್ವಾಟ್ರಸ್‌ ಹತ್ತಿರ 80 120 130 63 200 67 
51 | ಹೇಮಾವತಿ ಕ್ವಾಟ್ರಸ್‌ ನಿಂದ ಮುಂದಕ್ಕೆ 80 120 130 63 200 67 
52 | ಕೃಷ್ಣನಗರ 1 ಮತ್ತು2 ನೇ ಹಂತ 200 250 280 40 400 60 
53 | ಕೃಷ್ಣನಗರ3 ಮತ್ತು4 ನೇ ಹಂತ 200 250 280 40 400 60 
54 | ಕೃಷ್ಣನಗರ 5 ಮತ್ತು 6 ನೇ ಹಂತ 150 200 260 75 360 80 
55 | ಕೃಷ್ಣನಗರ ಕೊನೆ ಹಂತ 100 150 160 60 270 80 
56 | ಆಲಿನೇಷನ್‌ ಆಗಿರುವ ಬಡಾವಣೆ 100 200 160 60 260 30 
57 | ಬೀರಶೆಟ್ಟಹಳ್ಳಿ ಗ್ರಾಮ 100 200 160 60 260 30 
58 | ಬೀರಶೆಟ್ಟಹಳ್ಳಿ ಕೊಳಚೆ ಪ್ರದೇಶ 70 100 130 86 180 80 
59 | ಬೀರಶೆಟ್ಟಹಳ್ಳಿ ಆಲಿನೇಷನ್‌ ಆಗಿರುವ ಬಡಾವಣೆ 75 100 120 60 180 80 
60 | ಹಾರೋಹಳ್ಳಿ ಗ್ರಾಮ 100 150 150 50 230 53 
61 | ಹಾರೋಹಳ್ಳಿ ಹೊಸ ಬಡಾವಣೆ 100 150 140 40 220 47 
62 ಹಾರೋಹಳ್ಳಿ ಆಲಿನೇಷನ್‌ ಆಗಿರುವ ಬಡಾವಣೆ 100 150 150 50 200 33 
63 | ತ್ಯಾಗರಾಜ ಕಾಲೋನಿ ಮುಖ್ಯ ರಸ್ತೆ 150 200 200 34 300 50 
64 | ತ್ಯಾಗರಾಜ ಕಾಲೋನಿ ಹಿಂಬದಿ ನಿವೇಶನ 150 200 195 30 280 40 
65 | ಬೆಟ್ಟಹಳ್ಳಿ ರಸ್ತೆ ಎಡಭಾಗ ಮತ್ತು ಬಲಭಾಗ ಕ್ಷಬ್‌ ವರೆಗೆ 200 300 260 30 400 33 
66 | ಎ.ಸಿ. ಕಛೇರಿ ರಸ್ತೆಯಿಂದ ಪಶ್ಚಿಮಕ್ಕೆ ಸಮುದಾಯ ಭವನದ ವರೆಗೆ 200 300 260 30 400 33 
67 |"ಎ' ಬ್ಲಾಕ್‌ (ಚಂದ್ರೆ ಲೇ ಔಟ್‌) 75 150 140 87 210 40 
68. 'ಬಿ' ಬ್ಲಾಕ್‌ ಮತ್ತು ಸಿ” ಬ್ಲಾಕ್‌ (ಶಾಂತಿನಗರ ಪಕ್ಕ) 70 100 130 86 200 100 
























































೧೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 
2011-12 
ಪಾಂಡವಪುರ ತಾಲ್ಲೋಕಿನ ರಸ್ತೆ ಬದಿ ಬರುವ ಗ್ರಾಮ ಮತ್ತು ಸರ್ವೆ ನಂಬರುಗಳು 
2007 - 2008 ಸ್ಲಿರಾಸ್ತಿಗಳೆ ಮಾರ್ಗ ಸೂಚಿ ಬೆಲೆ 2011 - 2012 ಸ್ನಿರಾಸ್ತಿಗಳ ಮಾರ್ಗ ಸೂಚಿ ಬೆಲೆ 
ಕ್ತ ಥಿ ಥ್‌ 
ಹ್‌ ಗ್ರಾಮಗಳ ಹೆಸರು ಸಾ ಪಾ 3 ಸಾರ ಪ್ಯಾ ಪಾ ತ RE ELC 
ಇ ಭಾಗಾಯ್ತು | ಒಳಪಟ್ಟು ಹೆ ತ (ಕ ಇಷ (3ಜಳಕಟ್ಟು | ಹೆ 
1 2 3 4 5 6 7 8 9 10 11 12 13 14 
1 | ಕೆನ್ನಾಳು ಗ್ರಾಮದ ಸರ್ವೆ ನಂಬರುಗಳು : 
(ರೈಲ್ಲೆ ನಿಲಾಇಣ ಮತು ವಿ.ವಿ. ನಗರ) 
EN 29, 31. 39. 40, 41, 97, 98, 4,00,000 | 4,00,000 | 4,00,000 35 6,00,000 | 50 | 6,00,000 | 50 6,00,000 ೨0 ೨0 43 
99, 101, 102, 103, 117, 296, 315, 316 
2 | ಚಿನಕುರಳಿ ಗ್ರಾಮದ ಸರ್ವೆ ನಂಬರುಗಳು : 
4, 18, 19, 20, 21, 46, 106, 107, 108, 1,75,000 | 1,75,000 | 1,75,000 35 2,70,000 | 54 | 2,70,000 | 54 2,70,000 ೨4 ೨0 43 
109, 110, 111, 112, 120, 121, 122, 165 
3 | ಜಕ್ಕನಹಳ್ಳಿ ಗ್ರಾಮದ ಸರ್ವೆ ನಂಬರುಗಳು : 
68, 81, 82, 83, 85, 86, 87, 89, 90, 1,50,000 | 1,50,000 | 1,75,000 35 2,50,000 | 67 | 2,50,000 | 67 2,50,000 43 ೨೦ 43 
9], 92, 93 
4 | ನ್ಯಾಮನಹಳ್ಳಿ ಗ್ರಾಮದ ಸರ್ವೆ ನಂಬರುಗಳು 
ps 73, 74 75, 76. 77. 79. 82 1,50,000 | 1,50,000 | 1,75,000 20 2,50,000 | 67 | 2,50,000 | 67 2,50,000 43 30 ೨0 
5 | ಪಾಂಡವಪುರ ಗ್ರಾಮದ ಸರ್ವೆ ನಂಬರುಗಳು : 
1, 2, 3,4, 5, 6, 7, 8, 9, 10, 11, 12, 16, 
17, 19, 20, 21, 22, 27, 74, 76, 77, 
7೩, 79, 81. 82. 197. 198, 199, 200, 5,೦೦,೦೦೦ | 5,00,000 | 5,00,000 40 7,00,000 | 40 | 7,00,000 | 40 7,00,000 40 80 100 
202, 203,204, 205, 207, 214, 215, 
245 
6 | ಬೀರಶೆಟಹಳ್ಳಿ ಗ್ರಾಮದ ಸರ್ವೆ ನಂಬರುಗಳು : 
1, 2, 3443, 44, 45, 46, 47, ಕ 61 5,00,000 | 5,00,000 | 5,00,000 35 7,00,000 | 40 | 7,00,000 | 40 7,00,000 40 80 129 
7 | ಹಾರೋಹಳ್ಳಿ ಗ್ರಾಮದ ಸರ್ವೆ ನಂಬರುಗಳು : 
12, 51, 52, 53, 103, 104, 105, 106, 5,00,000 | 5,00,000 | 5,00,000 35 7,00,000 | 40 | 7,00,000 | 40 7,00,000 40 80 129 
122, 140, 149, 164, 172, 173, 174. 




















































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೧೮೩ 
2011-12 
ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲ್ಲೋಕು ಉಪ ನೋಂದಣಿ ಕಛೇರಿಗೆ ಸಂಬಂಧ ಪಟ್ಟ ಸ್ಥಿರಾಸ್ತಿಗಳ ಮಾರ್ಗ ಸೂಚಿ ಬೆಲೆ ಪಟ್ಟಿ 
x 2007 - 2008 ಸ್ಥಿರಾಸ್ತಿಗಳ ಮಾರ್ಗ ಸೂಚಿ ಬೆಲೆ ತ್‌ 2011 - 2012 ಸ್ಥಿರಾಸ್ತಿಗಳ ಮಾರ್ಗ ಸೂಚಿ ಬೆಲೆ ಹ 
ಸಂ i ಹೋಬಳಿ ಖುಷ್ಕಿ ತರಿ ಭಾಗಾಯ್ತು fe ಮುಷ್ಠಿ ಮ ತರಿ .. ಭಾಗಾಯ್ತು ಚನ ನಿವೇಶನ pil 
ಚ.ಅ. ಜ ಬ ಔ ಚ.ಅ. ಸ್ಟ 
1 2 3 4 5 6 8 9 10 11 12 13 14 15 
1 | ಅಗಟಹಳ್ಳಿ ಕಹೋ. | 70,000 90,000 1,35,000 10 95,000 36 1,20,000 33 1,75,000 30 13 30 
2 | ಅತ್ತಿಗಾನಹಳ್ಳಿ ಮೆ.ಹೋ. | 80.000 90,000 1,35,000 10 1,05,000 31 1,20,000 33 1,75,000 30 13 30 
3 | ಅನೂನಹಳ್ಳಿ ಮೆ.ಹೋ. | 80.000 90,000 1,35,000 10 1,05,000 31 1,20,000 33 1,75,000 30 13 30 
4 | ಅಮೃತಿ ಮೆ.ಹೋ. | 80.000 1,10,000 1,35,000 10 1,05,000 31 145,000 32 1,80,000 33 18 80 
5 | ಅರಕನಕೆರೆ ಮೆ.ಹೋ. | 80.000 90,000 1,25,000 10 1,05,000 31 1,20,000 33 1,65,000 32 13 30 
6 | ಅರಳಕುಪ್ಪೆ ಚಿ. ಹೋ. | 90,000 1,50,000 1,70,000 10 1,20,000 33 2,00,000 33 2,20,000 30 20 100 
7 | ಅರಳಕುಪ್ಪೆ ನಾಲಾ ಚಿ. ಹೋ. | 90,000 1,50,000 1,65,000 10 1,20,000 33 2,00,000 33 2,15,000 30 15 50 
8 | ಅಲ್ಪಹಳ್ಳಿ ಚಿ. ಹೋ. | 65,000 95,000 1,25,000 10 90,000 38 1,25,000 32 1,70,000 36 13 30 
9 | ಆನೂವಾಳು ಮೆ.ಹೋ. | 90,000 1,40,000 1,60,000 10 1,20,000 33 180,000 30 2,10,000 31 13 30 
10 | ಅಂತನಹಳ್ಳಿ ಚಿ. ಹೋ. | 65,000 95,000 1,35,000 10 85,000 31 1,25,000 32 1,75,000 30 13 30 
11 | ಇಳ್ಳೇನಹಳ್ಳಿ ಚೆ. ಹೋ. | 75,000 90,000 1,30,000 10 1,00,000 33 1,20,000 33 1,70,000 31 13 30 
12 | ಇಂಗಲಗುಪ್ಪೆ ಕ.ಹೋ. | 1,10,000 1,20,000 1,50,000 10 1,45,000 32 1,60,000 33 1,95,000 30 18 80 
13 | ಉಕ್ಕಡ ಕ.ಹೋ. | 1,00,000 1,60,000 180,000 | 20 1,45,000 45 2,10,000 31 2,35,000 31 30 50 
14 | ಎರೇಗೌಡನಹಳ್ಳಿ ಚಿ ಹೋ. | 75,000 1.00.000 1,25,000 10 1,00,000 33 1,30,000 30 1,65,000 32 13 30 
15 | ಎಲೆಕೆರೆ ಕ.ಹೋ. | 100,000 1,25,000 1,55,000 15 1,40,000 40 170,000 36 2,00,000 30 20 33 
16 | ಎಣ್ಣೆಹೊಳೆಕೊಪ್ಪಲು ಚಿ. ಹೋ. | 90,000 1,25,000 1,60,000 10 1,20,000 33 1,65,000 32 2.10,000 31 13 30 
17 | ಕಗ್ಗಲಿಪುರ ಚಿ. ಹೋ. | 80,000 90,000 1,45,000 10 1,05,000 31 1,20,000 33 1,90,000 31 13 30 
18 | ಕಜ್ಜಿಕೊಪ್ಪಲು ಮೆ.ಹೋ. | 80.000 90,000 1,25,000 10 1,05,000 31 1,20,000 33 1,65,000 32 13 30 





















































ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 







































































ಸ 2007 - 2008 ಸ್ಥಿರಾಸ್ತಿಗಳ ಮಾರ್ಗ ಸೂಚಿ ಬೆಲೆ 2011 - 2012 ಸ್ಥಿರಾಸ್ತಿಗಳ ಮಾರ್ಗ ಸೂಚಿ ಬೆಲೆ 
ಸಂ ಬ ಪಸು ಹೋಬಳಿ ಖುಷ್ಕಿ ತರಿ ಭಾಗಾಯ್ತು kad ಖುಷ್ಕಿ ಹ ತರಿ ಚ ಭಾಗಾಯ್ತು ಸ ಆ ಚ 
ಚ.ಅ. ಜಬ ಜ ಚ ಚ.ಅ. ಜ 
1 2 3 4 5 6 7 8 9 10 11 12 13 14 15 
19 ಕಟ್ಟೇರಿ ಚಿ.ಹೋ. 1,00,000 1,40,000 1,60,000 15 1,30,000 30 1,80,000 30 2,10,000 31 25 67 
20 | ಕಡಬ ಜೆ.ಹೋ. 80,000 1,00,000 1,30,000 10 1,05,000 31 1,30,000 30 1,70,000 31 13 30 
21 ಕಟ್ಟೇರಿ ನಾಲಾ ಚಿ.ಹೋ. 90,000 1,40,000 1,60,000 10 1,20,000 33 1,80,000 30 2,10,000 31 18 80 
22 |ಕಣಿವೆ ಕೊಪ್ಪಲು ಚಿ.ಹೋ. 70,000 90,000 1,25,000 10 90,000 30 1,20,000 33 1,65,000 32 13 30 
23 | ಕದಲಗೆರೆ ಮೆ.ಹೋ. 60,000 95,000 1,25,000 10 80,000 33 1,25,000 32 1,65,000 32 15 50 
24 | ಕನಗನಮರಡಿ ಕ.ಹೋ. 90,000 1,40,000 1,75,000 15 1,20,000 33 1,80,000 30 2,25,000 30 20 33 
25 ಕನಗೋನಹಳ್ಳಿ ಮೆ.ಹೋ. 50,0೦೦ 95,000 1,20,000 10 65,000 30 1,25,000 32 1,60,000 33 13 30 
26 ಕನ್ನಂಬಾಡಿ ಜೆ. ಹೋ. 1,00,000 1,20,000 1,40,000 15 1,30,000 30 1,55,000 30 1,80,000 30 20 33 
27 ಕಂಚನಹಳ್ಳಿ ಮೆ.ಹೋ. 60,000 85,000 1,00,000 10 80,000 33 1,10,000 30 1,30,000 30 13 30 
28 ಕನಗನಹಳ್ಳಿ ಚಿ.ಹೋ. 70.000 85,000 1,25,000 10 90,000 30 1,25,000 47 1,65,000 32 13 30 
29 ಕಾಚೇನಹಳ್ಳಿ ಕ.ಹೋ. 90,000 1,40,000 1,60,000 15 1,20,000 33 1,90,000 36 2,10,000 31 20 33 
30 ಕಾಡೇನಹಳ್ಳಿ ಮೆ.ಹೋ. 60,000 85,000 1,25,000 10 80,000 33 1,10,000 30 1,65,000 32 13 30 
31 ಕಾಮನಾಯಕನಹಳ್ಳಿ ಜೆ. ಹೋ. 80,000 90,000 1,35,000 10 1,05,000 31 1,20,000 33 1,75,000 30 15 50 
32 ಕಾಳೇನಹಳ್ಳಿ ಮೆ.ಹೋ. 60,000 90,000 1,25,000 10 80,000 33 1,20,000 33 1,65,000 32 13 30 
33 ಕುಪ್ಪಹಳ್ಳಿ ಚಿ.ಹೋ. 55,000 85,000 1,25,000 10 75,000 36 1,10,000 30 1,65,000 32 13 30 
34 ಕುರಹಟ್ಟಿ ಕ.ಹೋ. 90,000 1,40,000 1,60,000 10 1,20,000 33 1,80,000 30 2,10,000 31 13 30 
35 ಕುರುಬರಮಲ್ಲೇನಹಳ್ಳಿ ಚಿ.ಹೋ. 80,000 90,000 1,30,000 10 1,05,000 31 1,20,000 33 1,70,000 31 13 30 
(ಕೆ. ಮಲ್ಲೇನಹಳ್ಳಿ) 
36 ಕುರುಬರಮಂಚೇನಹಳ್ಳಿ ಚಿ.ಹೋ. 80,000 90,000 1,30,000 10 1,05,000 31 1,20,000 33 1,70,000 31 13 30 
(ಕೆ. ಮಂಚೇನಹಳ್ಳಿ) 
37 ಕೆನ್ನಾಳು ಕ.ಹೋ. 1,25,000 1,60,000 1,90,000 25 1,80,000 44 2,10,000 31 2,50,000 32 50 100 




















































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೧೮೫ 
ತ 2007 - 2008 ಸ್ಥಿರಾಸ್ತಿಗಳ ಮಾರ್ಗ ಸೂಚಿ ಬೆಲೆ 2011 - 2012 ಸ್ಥಿರಾಸ್ತಿಗಳ ಮಾರ್ಗ ಸೂಚಿ ಬೆಲೆ 
ಸಂ A ಹೋಬಳಿ ಖುಷ್ಕಿ ತರಿ ಭಾಗಾಯ್ತು ಸೂ ಖುಷ್ಕಿ ತರಿ pb ಭಾಗಾಯ್ತು pi ವ ಚೂ 
ಚ.ಅ. ಚ ಟಿ 8 ಚ.ಅ. 8 
1 2 3 4 5 6 | 8 9 10 11 12 13 14 15 
38 | ಬಿ. ಕೊಡಗಹಳ್ಳಿ ಮೆ.ಹೋ. | 50,000 90,000 | 130.000 10 65,000 30 1,20,000 33 1,70,000 31 13 30 
39 | ಎಸ್‌. ಕೋಡಗಹಳ್ಳಿ ಮೆ.ಹೋ. | 80,000 95,000 130,000 | 10 1,05,000 | 31 1,25,000 32 1,70,000 31 13 30 
40 | ಕೆಂಚನಹಳ್ಳಿ ಕಹೋ. | 60,000 95,000 135.000 | 1 1,05,000 | 75 135,000 42 1,75,000 30 13 30 
41 | ಕೋಡಹಳ್ಳಿ ಕಹೋ. | 100.000 | 9೦,೦೦೦ 1,40,000 10 130,000 | 30 1,50,000 67 1,80,000 30 15 50 
ಹೊಸೂರು(ಕೆ. 
ಹೊಸೂರು) 
42 | ಕೋಡಾಲ ಜಿ.ಹೋ. | 70,000 90.000 130,000 | 10 90.000 30 1,20,000 33 1,70,000 31 13 30 
43 | ಕೋರನಹಳ್ಳಿ ಕಹೋ. | 125,000 1,50,000 160,000 | 10 1,65,000 | 32 2,00,000 33 2.10,000 3] 13 30 
44 | ಕ್ಯಾತನಹಳ್ಳಿ ಕಹೋ. | 1,10,000 1,40,000 180,000 | 20 145,000 | 32 1,95,000 39 2,35,000 A 30 50 
45 | ಕುರುಬರ ಬೆಟ್ಟಹಳ್ಳಿ ಕಹೋ. | 90,000 | 1,10,000 1,40,000 15 120,000 | 33 1,50,000 36 1,90,000 36 25 67 
(ಕೆ.ಬೆಟ್ಟಹಳ್ಳಿ) 
46 | ಗಾಣದ ಹೊಸೂರು ಕಹೋ. | 80,000 1,20,000 140,000 | 10 1,05,000 31 1,55,000 30 1,80,000 30 13 30 
47 | ಗಿರಿಯಾರಹಳ್ಳಿ ಚಿ. ಹೋ. | 80,000 90,000 140,000 | 10 1,05,000 | 31 1,25,000 39 1,80,000 30 13 30 
48 | ಗುಜುಗೋನಹಳ್ಳಿ ಮೆ.ಹೋ. | 50,000 90,000 135.000 | 10 65,000 30 1,20,000 33 1,75,000 30 13 30 
49 | ಗುಮ್ಮನಹಳ್ಳಿ ಚಿ. ಹೋ. | 80,000 1,10,000 130,000 | 10 1,05,000 | 31 1,45,000 ಶ್ತ 1,70,000 31 15 50 
50 | ಗೌಡಗೆರೆ ಮೆ.ಹೋ. | 60.000 85,000 120,000 | 1 80.000 33 1,20,000 41 1,60,000 33 13 30 
51 | ಗರುಡಾಪುರ ಮೆ.ಹೋ. | 50,000 90.000 120,000 | 1 65,000 30 1,20,000 33 1,55,000 30 13 30 
52 | ಚಲುವೆಅರಸನ ಚಿ. ಹೋ. | 100,000 1,50,000 180,000 | 15 135.000 | 35 1,95,000 30 2,35,000 31 25 67 
53 | ಚಂದ್ರೆ ಕಹೋ. | 80,000 1,00,000 130,000 | 15 110,000 | 38 1,30,000 30 1,70,000 31 25 67 
54 | ಜಾಗಶೆಟ್ಟಹಳ್ಳಿ ಕಹೋ. | 70,000 90,000 130,000 | 10 90,000 30 1,25,000 39 1,70,000 31 13 30 





























































































































೧೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 
ಸ 2007 - 2008 ಸ್ಥಿರಾಸ್ತಿಗಳ ಮಾರ್ಗ ಸೂಚಿ ಬೆಲೆ 2011 - 2012 ಸ್ಥಿರಾಸ್ತಿಗಳ ಮಾರ್ಗ ಸೂಚಿ ಬೆಲೆ 
ಸಂ ಬ ಪಸು ಹೋಬಳಿ ಖುಷ್ಕಿ ತರಿ ಭಾಗಾಯ್ತು kad ಖುಷ್ಕಿ ಹ ತರಿ ಚ ಭಾಗಾಯ್ತು ಸ ಆ ಭೂ 
ಚ.ಅ. ಬ ಜ ಚ ಚ.ಅ. ಜ 
1 2 3 4 5 6 7 8 9 10 11 12 13 14 15 
55 ಚಿಕ್ಕಬೋಗನಹಳ್ಳಿ ಚಿ.ಹೋ. 75,000 1,00,000 1,35,000 10 1,00,000 33 1,35,000 35 1,75,000 30 13 30 
56 ಚಿಕ್ಕಬ್ಯಾಡರಹಳ್ಳಿ ಕ.ಹೋ. 1,00,000 1,35,000 2,00,000 20 1,50,000 50 1,90,000 41 2,80,000 40 30 50 
57 ಚಿಕ್ಕಮರಳಿ ಕ.ಹೋ. 1,00,000 1,45,000 1,80,000 10 1,30,000 30 1,90,000 31 2,35,000 31 15 50 
58 ಚಿಕ್ಕಯಾರಹಳ್ಳಿ ಚಿ.ಹೋ. 1,00,000 1,40,000 2,30,000 10 1,30,000 30 1,90,000 36 3,00,000 30 13 30 
59 ಚಿಕ್ಕಾಡೆ ಕ.ಹೋ. 1,50,000 1,60,000 2,00,000 20 1,95,000 30 2,10,000 31 2,60,000 30 30 50 
60 ಚಿಟ್ಟನಹಳ್ಳಿ ಚಿ.ಹೋ. 60,000 90,000 1,30,000 10 80,000 33 1,20,000 33 1,70,000 31 13 30 
61 ಚಿನಕುರಳಿ ಚಿ.ಹೋ. 1,20,000 1,30,000 1,50,000 30 1,60,000 33 1,75,000 35 2,00,000 33 50 67 
62 ಜೋಕನಹಳ್ಳಿ ಚಿ.ಹೋ. 70.000 90,000 1,35,000 10 90,000 30 1,20,000 33 1,75,000 30 13 30 
63 ಜಕ್ಕನಹಳ್ಳಿ ಮೆ.ಹೋ. 80,000 1,20,000 1,50,000 25 1,10,000 38 1,65,000 38 1,95,000 30 45 80 
ಜಕ್ಕನಹಳ್ಳಿ ಸರ್ಕಲ್‌ ಮೆ.ಹೋ. 1,20,000 1,20,000 1,50,000 35 1,80,000 50 1,95,000 63 2,05,000 37 50 43 
64 ಜಾಗಟೇಮಲ್ಲೇನಹಳ್ಳಿ ಚಿ.ಹೋ. 80,000 1,00,000 1,30,000 10 1,05,000 31 1,30,000 30 1,70,000 31 13 30 
65 ಡಾಮಡಹಳ್ಳಿ ಕಹೋ. 1,10,000 1,30,000 1,50,000 10 1,45,000 32 1,70,000 31 1,95,000 30 13 30 
66 |ಡಿಂಕಾ ಜೆ. ಹೋ. 80,000 85,000 1,30,000 10 1,05,000 31 1,20,000 4] 1,70,000 31 13 30 
67 | ಡಿಂಕಾ ಕಾವಲ್‌ ಚಿ.ಹೋ. 70.000 85,000 1,30,000 10 95,000 36 1,20,000 41 1,70,000 31 13 30 
68 | ತಾಳಶಾಸನ ಕ.ಹೋ. 1,00,000 1,20,000 1,50,000 15 1,35,000 35 1,60,000 33 1,95,000 30 25 67 
69 | ತಾಳೆಗೆರೆ ಮೆ.ಹೋ. 50,೦೦೦ 80,000 1,20,000 10 65,000 30 1,05,000 31 1,55,000 30 13 30 
70 | ತಿರುಮಲಪುರ ಚಿ.ಹೋ. 1,00,000 1,20,000 1,50,000 10 1,30,000 30 1,55,000 30 1,95,000 30 13 30 
7] ತೊಣ್ಣೂರು ಕ.ಹೋ. 1,00,000 1,25,000 1,60,000 15 1,30,000 30 1,65,000 32 2,10,000 31 25 67 
72 ತ್ಯಾವಡಹಳ್ಳಿ ಕ.ಹೋ. 1,00,000 1,20,000 1,40,000 10 1,30,000 30 1,55,000 30 1,80,000 30 13 30 
73 ದುದ್ದಾಘಟ್ಟ ಚಿ.ಹೋ. 80,000 1,25,000 1,40,000 10 1,05,000 31 1,65,000 32 1,80,000 30 13 30 


























































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೧೮೭ 

ತ 2007 - 2008 ಸ್ಥಿರಾಸ್ತಿಗಳ ಮಾರ್ಗ ಸೂಚಿ ಬೆಲೆ 2011 - 2012 ಸ್ಥಿರಾಸ್ತಿಗಳ ಮಾರ್ಗ ಸೂಚಿ ಬೆಲೆ 

ಸಂ ಗಾಳ ಹಸು ಹೋಬಳಿ ಖುಷ್ಕಿ ತರಿ ಭಾಗಾಯ್ತು ಸೂ ಖುಷ್ಕಿ ತರಿ pb ಭಾಗಾಯ್ತು Bi ವ ಹ 

ಚ.ಅ. ಚ ಟಿ ಚ ಚ.ಅ. 8 
1 2 3 4 5 6 7 8 9 10 11 12 13 14 15 
74 | ದೇವರಹಳ್ಳಿ ಮೆ.ಹೋ. | 80,000 1,00,000 130,000 | 10 1,05,000 | 31 1,30,000 30 1,70,000 31 15 50 
75 | ದೇವರಾಯಪಟ್ಟಣ ಕಹೋ. | 90,000 1,30,000 1,50,000 | 10 120,000 | 33 1,70,000 31 2,00,000 33 13 30 
76 | ತಿರುಮಲಸಾಗರ ಛತ್ರ ಕಹೋ. | 100.000 | 1,10,000 1,50,000 15 140,000 | 40 1,50,000 36 1,95,000 30 20 33 
(ಟಿ.ಎಸ್‌. ಛತ್ರ) 

77 | ತಿರುಮಲಾಪುರ ಕಹೋ. | 80,000 1,25,000 145,000 | 1 1,05,000 31 1,65,000 32 1,90,000 31 13 30 
78 | ದೇಶವಳ್ಳಿ ಕಹೋ. | 80,000 1,00,000 130,000 | 10 1,05,000 | 31 1,30,000 30 1,70,000 31 13 30 
79 | ದೋಡ್ಡಘಫಟ್ಟ ಜಿ.ಹೋ. | 120,000 1,40,000 160,000 | 10 155,000 | 30 1,80,000 30 2,10,000 31 13 30 
80 | ದೊಡ್ಡಭೋಗನಹಳ್ಳಿ ಚಿ.ಹೋ. | 75,000 1,00,000 135.000 | 10 100,000 | 33 1,30,000 30 1,75,000 30 13 30 
81 | ದೊಡ್ಡಬ್ಯಾಡರಹಳ್ಳಿ ಕಹೋ. | 120,000 1,30,000 180,000 | 20 160,000 | 33 1,90,000 46 2,40,000 33 26 30 
82 | ನಲ್ಲಹಳ್ಳಿ ಮೆ.ಹೋ. | 65,000 90.000 130,000 | 10 85,000 31 1,30,000 44 1,70,000 31 13 30 
83 | ನಲ್ಲೇನಹಳ್ಳಿ ಚಿ. ಹೋ. | 65,000 90,000 130,000 | 10 85,000 31 1,30,000 44 1,70,000 31 13 30 
84 | ನರಹಳ್ಳಿ ಮೆ.ಹೋ. | 85,000 95,000 130,000 | 10 110,000 | 30 1,30,000 37 1,70,000 31 13 30 
85 | ನಾರಣಾಪುರ ಮೆ.ಹೋ. | 50,000 80,000 120,000 | 10 65,000 30 1,05,000 3] 1,55,000 30 13 30 
86 | ನಾರಾಯಣಪುರ ಚಿ.ಹೋ. | 80,000 | 1,00,000 130,000 | 15 1,05,000 | 31 1,30,000 30 1,70,000 31 20 33 
87 | ನೀಲನಹಳ್ಳಿ ಮೆ.ಹೋ. | 80,000 95,000 130,000 | 10 1,05,000 31 1,30,000 37 1,70,000 31 13 30 
88 | ನುಗ್ಗಹಳ್ಳಿ ಕಹೋ. | 100.000 | 1,40,000 165,000 | 10 130,000 | 30 1,80,000 30 2,15,000 30 13 30 
89 | ಪಗಡೆಕಲ್ಲಹಳ್ಳಿ ಮೆ.ಹೋ. | 50,000 80,000 130,000 | 10 65,000 30 1,20,000 50 1,70,000 31 13 30 
90 | ಪಟ್ಟಣಗೆರೆ ಕಹೋ. | 65,000 90,000 130,000 | 10 90,000 38 1,30,000 44 1,70,000 31 13 30 
91 | ನ್ಯಾಮನಹಳ್ಳಿ ಮೆ.ಹೋ. | 90,000 | 110,000 140,000 | 15 120,000 | 33 1,45,000 32 1,80,000 30 30 100 
92 | ಪಟ್ಟಸೋಮನಹಳ್ಳಿ ಕಹೋ. | 120,000 | 1,60,000 180,000 | 15 155,000 | 30 2,10,000 31 2,35,000 31 20 33 





















































೧೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 






















































































ಸ 2007 - 2008 ಸ್ಥಿರಾಸ್ತಿಗಳ ಮಾರ್ಗ ಸೂಚಿ ಬೆಲೆ 2011 - 2012 ಸ್ಥಿರಾಸ್ತಿಗಳ ಮಾರ್ಗ ಸೂಚಿ ಬೆಲೆ 
ಸಂ ಬ ಪಸು ಹೋಬಳಿ ಖುಷ್ಕಿ ತರಿ ಭಾಗಾಯ್ತು kad ಖುಷ್ಕಿ ಹ ತರಿ ಚ ಭಾಗಾಯ್ತು ಸ ಆ ಚ 
ಚ.ಅ. ಜಬ ಜ ಚ ಚ.ಅ. ಜ 
1 2 3 4 5 6 7 8 9 10 11 12 13 14 15 
93 ಪುಟ್ಟಯ್ಯನ ಕೊಪ್ಪಲು ಕ.ಹೋ. 1,20,000 1,50,000 1,80,000 10 1,55,000 30 2,00,000 33 2,35,000 31 13 30 
94 ಬನಘಟ್ಟ ಕ.ಹೋ. 1,10,000 1,30,000 1,60,000 15 1,45,000 32 1,70,000 31 2,10,000 31 20 33 
95 ಬನ್ನಂಗಾಡಿ ಜೆ. ಹೋ. 80,000 1,00,000 1,30,000 10 1,05,000 31 1,30,000 30 1,70,000 31 15 50 
96 ಬಸ್ತಿಹಳ್ಳಿ ಚಿ.ಹೋ. 60,000 1,00,000 1,30,000 10 80,000 33 1,30,000 30 1,70,000 31 15 50 
97 ಬಳಘಟ್ಟ ಮೆ.ಹೋ. 50,000 1,20,000 1,30,000 10 65,000 30 1,55,000 30 1,70,000 31 13 30 
98 ಬಳೆಅತ್ತಿಗುಪ್ಪೆ ಕ.ಹೋ. 1,00,000 1,15,000 1,50,000 10 1,30,000 30 1,50,000 30 2,00,000 33 15 50 
99 ಬಿಜ್ಜನಹಳ್ಳಿ ಕಹೋ. 1,20,000 1,30,000 1,80,000 15 1,55,000 30 1,80,000 38 2,35,000 31 20 33 
100 ಬಿಟ್ಟನಾಯಕನಹಳ್ಳಿ ಕಹೋ. 1,00,000 1,10,000 1,40,000 10 1,30,000 30 1,45,000 32 1,80,000 30 13 30 
101 ಬಿಂಡಹಳ್ಳಿ ಚಿ.ಹೋ. 80,000 90,000 1,30,000 10 1,05,000 31 1,25,000 39 1,70,000 31 13 30 
102 ಬೀರನಹಳ್ಳಿ ಮೆ.ಹೋ. 80,000 90,000 1,30,000 10 1,05,000 31 1,25,000 39 1,70,000 31 13 30 
103 ಬಿಂಡಹಳ್ಳಿ ಕಾವಲ್‌ ಚಿ.ಹೋ. 80,000 90,000 1,30,000 10 1,05,000 31 1,25,000 39 1,70,000 31 13 30 
104 ಬೀರಶೆಟ್ಟಹಳ್ಳಿ ಕ.ಹೋ. 1,50,000 1,70,000 2,00,000 30 2,00,000 33 2,25,000 32 2,60,000 30 100 233 
105 ಬೆಳ್ಳಾಳೆ ಮೆ.ಹೋ. 1,00,000 1,00,000 1,40,000 15 1,30,000 30 1,40,000 40 1,80,000 30 25 67 
106 | ಬೇಬಿ ಜೆ. ಹೋ. 50,000 90,000 1,20,000 10 65,000 30 1,20,000 33 1,55,000 30 13 30 
107 ಬೇಬಿಬೆಟ್ಟದ ಕಾವಲ್‌ ಚಿ.ಹೋ. 50.000 90,000 1,20,000 10 70,000 40 1,20,000 33 1,60,000 33 13 30 
108 ಬೇವಿನಕುಪ್ಪೆ ಕ.ಹೋ. 1,00,000 1,20,000 1,50,000 15 1,30,000 30 1,55,000 30 1,95,000 30 20 33 
109 | ಬೋರಾಪುರ ಮೆ.ಹೋ. 70.000 90,000 1,30,000 10 90,000 30 1,25,000 39 1,70,000 31 13 30 
110 ಬೋಳೇನಹಳ್ಳಿ ಮೆ.ಹೋ. 70.000 90,000 1,30,000 10 90,000 30 1,25,000 39 1,70,000 31 13 30 
111 ಮಡಕೆಪಟ್ಟಣ ಕಹೋ. 1,00,000 1,25,000 1,60,000 15 1,35,000 35 1,65,000 32 2,10,000 31 20 33 
112 ಮಡೇನಹಳ್ಳಿ ಮೆ.ಹೋ. 50.000 90,000 1,20,000 10 65,000 30 1,20,000 33 1,55,000 30 13 30 














































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೧೮೯ 
ತ 2007 - 2008 ಸ್ಥಿರಾಸ್ತಿಗಳ ಮಾರ್ಗ ಸೂಚಿ ಬೆಲೆ 2011 - 2012 ಸ್ಥಿರಾಸ್ತಿಗಳ ಮಾರ್ಗ ಸೂಚಿ ಬೆಲೆ 
ಸಂ ಗಾಳ ಹಸು ಹೋಬಳಿ ಖುಷ್ಕಿ ತರಿ ಭಾಗಾಯ್ತು ಸೂ ಖುಷ್ಕಿ ತರಿ pb ಭಾಗಾಯ್ತು pi ವ ಹ 
ಚ.ಅ. ಚ ಜ ಜ ಚ.ಅ. ಜ 
1 2 3 4 5 6 7 8 9 10 11 12 13 14 15 
113 | ಮಲ್ಲಿಗೆರೆ ಜಿ.ಹೋ. 80,000 1,00,000 1,50,000 10 1,05,000 31 1,30,000 30 1,95,000 30 13 30 
1144 | ಮಲ್ಲಿಗೆರೆ ಕಾವಲ್‌ ಚಿ. ಹೋ. 80,000 1,00,000 1,50,000 10 1,05,000 31 1,50,000 50 2,00,000 33 13 30 
115 | ಮಹದೇಶ್ವರಪುರ ಮೆ.ಹೋ. | 1,10,000 1,30,000 1,50,000 15 1,45,000 32 1,70,000 31 2,00,000 33 25 67 
116 | ಮಂಚೆನಹಳ್ಳಿ ಕಹೋ. | 110,000 1,40,000 1,60,000 10 1,45,000 32 1,80,000 30 2,10,000 31 15 50 
117 | ಮಂಡಿ ಬೆಟ್ಟಹಳ್ಳಿ ಕಹೋ. | 1,10,000 1,25,000 1,50,000 10 1,45,000 32 1,65,000 32 2,00,000 33 13 30 
(ಎಂ. ಬೆಟ್ಟಹಳ್ಳಿ) 
118 | ಮಾಣಿಕ್ಯನಹಳ್ಳಿ ಮೆ.ಹೋ. | 80,000 1,00,000 1,30,000 10 1,05,000 31 1,30,000 30 1,70,000 31 15 50 
119 | ಮಾಡರಹಳ್ಳಿ ಮೆ.ಹೋ. | 80,000 95,000 1,30,000 10 1,05,000 31 1,25,000 32 1,70,000 31 13 30 
120 | ಮಾಡರಹಳ್ಳಿ ಜಿ. ಹೋ. 80,000 95,000 1,30,000 10 1,05,000 31 1,25,000 32 1,70,000 31 13 30 
121 | ಮಾರ್ಮಹಳ್ಳಿ ಜಿ. ಹೋ. 50,000 95,000 1,20,000 10 65,000 30 1,25,000 32 1,55,000 30 13 30 
122 | ಮೊಳೆಸಂದ್ರ ಜಿ. ಹೋ. 80,000 95,000 1,30,000 10 1,05,000 31 1,25,000 32 1,75,000 35 13 30 
123 | ಮೂಗೂರ ಕೊಪ್ಪಲು ಕಹೋ. | 1,00,000 1,30,000 2,00,000 10 1,30,000 30 1,70,000 31 2,60,000 30 13 30 
124 | ಮೂಡನಹಳ್ಳಿ ಚಜಿ.ಹೋ. 80,000 95,000 1,30,000 10 1,05,000 31 1,25,000 32 1,70,000 31 13 30 
125 | ಮೇನಾಗರ ಮೆ.ಹೋ 80,000 95,000 1,30,000 10 1,05,000 31 1,25,000 32 1,70,000 31 13 30 
126 | ಮೇಲುಕೋಟೆ ಮೆ.ಹೋ 80,000 1,20,000 1,50,000 35 1,20,000 50 1,80,000 50 2,20,000 47 100 186 
127 | ಮೊರಸನಹಳ್ಳಿ ಚಿ. ಹೋ. 80,000 95,000 1,30,000 10 1,05,000 31 1,25,000 32 1,70,000 31 13 30 
128 | ಮೊಳೇನಹಳ್ಳಿ ಕಹೋ. | 100,0೦೦ 1,10,000 1,40,000 10 1,30,000 30 1,45,000 32 1,80,000 30 13 30 
129 | ಮಟ್ಟಗೆರೆ ಕಹೋ. | 1,00,000 1,10,000 1,50,000 10 1,30,000 30 1,50,000 36 1,95,000 30 13 30 
130 | ರಂಗನಕೊಪ್ಪಲು ಕಹೋ. | 1,00,000 1,10,000 1,40,000 10 1,30,000 30 1,45,000 32 1,80,000 30 14 40 
131 | ಮೊಳೇನಹಳ್ಳಿ ಚಿ. ಹೋ. 80,000 90,000 1,30,000 10 1,05,000 31 1,20,000 33 1,70,000 31 13 30 





















































೧೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 



















































































ಸ 2007 - 2008 ಸ್ಥಿರಾಸ್ತಿಗಳ ಮಾರ್ಗ ಸೂಚಿ ಬೆಲೆ 2011 - 2012 ಸ್ಥಿರಾಸ್ತಿಗಳ ಮಾರ್ಗ ಸೂಚಿ ಬೆಲೆ 
ಸಂ ಕ್ರಮಗಳ ಹಸದ ಹೋಬಳಿ ಖುಷ್ಕಿ ತರಿ ಭಾಗಾಯ್ತು kel ಖುಷ್ಕಿ ಹ ತರಿ ಚ ಭಾಗಾಯ್ತು ಸ ke ಭೂ 
ಚ.ಅ. ಜಬ ಜ ಚ ಚ.ಅ. ಜ 
1 2 3 4 5 6 7 8 9 10 11 12 13 14 15 
132 ಲಕ್ಷ್ಮೀಸಾಗರ ಮೆ.ಹೋ 80,000 1,00,000 1,35,000 15 1,05,000 31 1,35,000 35 1,75,000 30 20 33 
133 | ರಂಗಾಪುರ ಮೆ.ಹೋ 50,೦೦೦ 90,000 1,20,000 10 65,000 30 1,20,000 33 1,60,000 33 13 30 
134 | ರಾಂಪುರ ಮೆ.ಹೋ. 50.000 95,000 1,20,000 10 65,000 30 1,25,000 32 1,60,000 33 13 30 
135 | ಲಿಂಗಾಪುರ ಜೆ. ಹೋ. 80,000 90,000 1,30,000 10 1,05,000 31 1,30,000 44 1,70,000 31 13 30 
136 ವಡ್ಡರಹಳ್ಳಿ ಕ.ಹೋ. 70.000 90,000 1,30,000 10 90,000 30 1,20,000 33 1,70,000 31 15 50 
137 ವದೇಸಮುದ ಕ.ಹೋ. 80,000 1,20,000 1,50,000 10 1,05,000 31 1,55,000 30 2,00,000 33 15 50 
138 ವಳಗೆರೆದೇವರಹಳ್ಳಿ ಜೆ. ಹೋ. 60,000 80,000 1,30,000 10 80,000 33 1,10,000 38 1,70,000 31 13 30 
139 ವಳಲೇಕಟ್ಟೆ ಕೊಪ್ಪಲು ಜೆ. ಹೋ. 80,000 85,000 1,30,000 10 1,05,000 31 1,10,000 30 1,70,000 31 13 30 
140 ಶಂಭೂನಹಳ್ಳಿ ಮೆ.ಹೋ 80,000 85,000 1,30,000 10 1,05,000 31 1,25,000 47 1,70,000 31 13 30 
141 ಶಂಭೂನಹಳ್ಳಿ ಕ.ಹೋ. 1,10,000 1,20,000 1,50,000 15 1,45,000 32 1,55,000 30 2,00,000 33 20 33 
142 | ಸಿಂಗಾಪುರ ಜೆ. ಹೋ. 50,೦೦೦ 85,000 1,20,000 10 65,000 30 1,20,000 41 1,60,000 33 13 30 
143 ಶೆಟ್ಟಹಳ್ಳಿ ಚಿ.ಹೋ. 80,000 85,000 1,30,000 10 1,05,000 31 1,20,000 41 1,70,000 31 13 30 
144 ಶೆಟ್ಟಹಳ್ಳಿ ಡಿಂಕಾ ಜೆ. ಹೋ. 80,000 85,000 1,30,000 10 1,05,000 31 1,20,000 41 1,70,000 31 13 30 
145 | ಎಂ. ಶೆಟ್ಟಹಳ್ಳಿ ಮೆ.ಹೋ 1,00,000 90,000 1,40,000 10 1,30,000 30 1,30,000 44 1,80,000 30 13 30 
146 ಶೀರನಹಳ್ಳಿ ಮೆ.ಹೋ 1,00,000 90,000 1,40,000 10 1,30,000 30 1,30,000 44 1,80,000 30 13 30 
147 | ಜಿ. ಸಿಂಗಾಪುರ ಮೆ.ಹೋ 50.000 90,000 1,20,000 10 65,000 30 1,20,000 33 1,60,000 33 13 30 
148 | ಡಿಂಕಾ ಶೆಟ್ಟಹಳ್ಳಿ ಚಿ.ಹೋ. 80,000 95,000 1,30,000 10 1,05,000 31 1,30,000 3/7 1,70,000 31 13 30 
ಕಾವಲ್‌ 

149 ಶ್ಯಾದನಹಳ್ಳಿ ಕ.ಹೋ. 1,00,000 1,30,000 1,60,000 15 1,30,000 30 1,70,000 31 2,10,000 31 20 33 
150 | ಸೀತಾಪುರ ಜೆ.ಹೋ. 1,20,000 1,25,000 1,80,000 15 1,55,000 30 1,65,000 32 2,35,000 31 20 33 
151 | ಸಣಬ ಜೆ. ಹೋ. 60,000 95,000 1,30,000 10 80,000 33 1,25,000 32. 1,70,000 31 13 30 
152 ಸಂಕನಹಳ್ಳಿ ಕ.ಹೋ. 80,000 90,000 1,30,000 10 1,05,000 31 1,20,000 33 1,70,000 31 13 30 
153 | ಸಂಗಾಪುರ ಮೆ.ಹೋ 80,000 90,000 1,35,000 10 1,05,000 31 1,20,000 33 1,80,000 33 13 30 


























































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೧೯೧ 
ತ 2007 - 2008 ಸ್ಥಿರಾಸ್ತಿಗಳ ಮಾರ್ಗ ಸೂಚಿ ಬೆಲೆ 2011 - 2012 ಸ್ಥಿರಾಸ್ತಿಗಳ ಮಾರ್ಗ ಸೂಚಿ ಬೆಲೆ 
ಸಂ ಗಳ ಹೋಬಳಿ ಖುಷ್ಕಿ ತರಿ ಭಾಗಾಯ್ತು ಡಾ ಖುಷ್ಕಿ ತರಿ pb ಭಾಗಾಯ್ತು pi knit a 
ಚ.ಅ. ಚ ಜ ಜ ಚ.ಅ. ಚ 
1 2 3 4 5 6 7 8 9 10 11 12 13 14 15 
154 ಸುಂಕಾತೊಣ್ಣೂರು ಮೆ.ಹೋ 80,000 1,10,000 1,35,000 10 1,05,000 31 1,45,000 32 1,80,000 33 15 50 
155 ಸುಂಡಹಳ್ಳಿ ಚಿ.ಹೋ. 80,000 90,000 1,35,000 10 1,05,000 31 1,20,000 33 1,80,000 33 13 30 
156 ಹರಳಹಳ್ಳಿ ಕ.ಹೋ. 1,50,000 1,80,000 2,00,000 35 2,00,000 33 2,35,000 31 2,60,000 30 60 71 
157 | ಹರವು ಜೆ. ಹೋ. 1,00,000 1,20,000 2,00,000 10 1,30,000 30 1,60,000 33 2,60,000 30 20 100 
158 | ಹಳೇಬೀಡು ಮೆ.ಹೋ 80,000 85,000 1,35,000 10 1,05,000 31 1,20,000 41 1,75,000 30 13 30 
159 ಹಾಗನಹಳ್ಳಿ ಚಿ.ಹೋ. 80,000 1,00,000 1,35,000 10 1,05,000 31 1,30,000 30 1,75,000 30 13 30 
160 ಹಾರೋಹಳ್ಳಿ ಕ.ಹೋ. 1,50,000 1,80,000 2,50,000 30 1,95,000 30 2,35,000 31 3,25,000 30 100 233 
161 | ಹಿರೀಮರಳಿ ಕ.ಹೋ. 1,10,000 1,30,000 2,00,000 20 1,45,000 32 1,70,000 31 2,60,000 30 35 75 
162 | ಹುಲಿಕೆರೆ (ಹುಲ್ಕೆರೆ) ಕಹೋ. | 60,000 1,00,000 130,000 | 10 90,000 50 1,30,000 30 1,70,000 31 15 50 
163 | ಹುಲಿಕೆರೆ ಕೊಪ್ಪಲು ಕ.ಹೋ. 1,00,000 1,10,000 1,40,000 10 1,30,000 30 1,45,000 32 1,80,000 30 15 50 
164 | ಹುಳಿಗೆರೆ ಮೆ.ಹೋ 60,000 85,000 1,30,000 10 80,000 33 1,25,000 47 1,70,000 31 13 30 
165 ಹೆಗ್ಗಡಹಳ್ಳಿ ಮೆ.ಹೋ 60,000 80,000 1,30,000 10 80,000 33 1,10,000 38 1,70,000 31 13 30 
166 ಹೊನಗಾನಹಳ್ಳಿ ಚಿ.ಹೋ. 90,000 1,00,000 1,40,000 10 1,20,000 33 1,30,000 30 1,80,000 30 15 50 
167 ಹೊಸಕೊಪ್ಪಲು ಚಿ.ಹೋ. 1.10,000 1,30,000 2,00,000 10 1,45,000 32 1,70,000 31 2,60,000 30 15 50 
168 ಹೊಸಸಾಯಪ್ಪನಹಳ್ಳಿ ಚಿ.ಹೋ. 1,10,000 1,30,000 1,50,000 10 1,45,000 32 1,70,000 31 2,00,000 33 13 30 
169 ಹೊಸಹಳ್ಳಿ ಚಿ.ಹೋ. 70.000 95,000 1,30,000 10 90,000 30 1,30,000 37 1,70,000 31 14 40 
170 | ಹೊಸಕೋಟೆ ನಾಲಾ ಮೆ.ಹೋ 80,000 85,000 1,30,000 10 1,05,000 31 1,30,000 53 1,70,000 31 15 50 
171 | ಹೊಸಕೋಟೆ ಮೆ.ಹೋ 80,000 95,000 1,30,000 10 1,05,000 31 1,30,000 37 1,70,000 31 14 40 
172 | ಪಾಂಡವಪುರ ಕ.ಹೋ. 2,50,000 2,50,000 3,00,000 35 3,25,000 30 3,30,000 32 3,90,000 30 100 186 
173 ಪುರಷನಕೊಪ್ಪಲು ಕ.ಹೋ. 1,00,000 1,30,000 1,60,000 15 1,30,000 30 1,70,000 31 2,10,000 31 20 33 





































































































೧೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 
ಅನುಬಂಧ 
ಕೇಂದ್ರ ಮೌಲ್ಯಮಾಪನ ಸಮಿತಿ 
ಮೌಲ್ಯಮಾಪನಕ್ಕೆ ರಾಜ್ಯಾದ್ಯಂತ ಅನುಸರಿಸಬೇಕಾದ ಪ್ರಸ್ತಾವಿತ ಕಟ್ಟಡಗಳ ದರಗಳು 
ಉಲ್ಲೇಖ : ಕೇಂದ್ರ ಮೌಲ್ಯಮಾಪನ ಸಮಿತಿಯ ನಡವಳಿಯ ದಿನಾಂಕ : 29-10-2007 ಹಾಗೂ 27-12-2007 
ರಾಜ್ಯಾದ್ಯಂತ ಮಹಾ 
ನಗರಪಾಲಿಕೆ, ಮೈಸೂರು, ಸಸ 
ಬೃಹತ್‌ ಬೆ೦ಗಳೂರು ಮಂಗಳೂರು, ಹುಬ್ಬಳ್ಳಿ, | ರಾಜ್ಯಾಂದ್ಯಂತ ನಗರಸಭೆಗಳ en ಸುರಸಬೆ Ee ರಾಜ್ಯಾಂದ್ಯಂತ ಇತರೆ 
ಮಹಾನಗರ ಪಾಲಿಕೆ ವ್ನಾಪಿ ಧಾರವಾಡ, ಗುಲ್ಬರ್ಗ, ವ್ನಾಪಿ ಜಲ KARE ಎಲ್ಲಾ ಪದೇಶಗಳಿಗೆ 
3. ಜ ಭೈ ಪಂಚಾಯ್ತಿ ವ್ಯಾಪ್ತಿ ಭ್‌ 
ಕ್ರ ಸ ಕಟ್ಟಡದ ತರಹ ಸುತರ ಮ 
ತಿ ಭು ದಾವಣಗೆರೆ ವ್ಯಾಪ್ತಿ 
ನೆಲಮಹಡಿಗೆ ಮೇಲ್ಮಹಡಿಗೆ ನೆಲಮಹಡಿಗೆ ಮೇಲ್ಮಹಡಿಗೆ | ನೆಲಮಹಡಿಗೆ |ಮೇಲ್ಮಹಡಿಗೆ ನೆಲಮಹಡಿಗೆ |ಮೇಲ್ಮಹಡಿಗೆ ನೆಲಮಹಡಿಗೆ ಮೇಲ್ಲಹಡಿಗೆ 
(ಪ್ರಚ.ಅ. (ಪ್ರ.ಚ.ಅ. (ಪ್ರಚ.ಅ. | (ಪ್ರ.ಚ.ಅ. (ಪ್ರಚ.ಅ. (ಪ್ರಚ.ಅ. (ಪ್ರಚ.ಅ. (ಪ್ರ.ಚ.ಅ. (ಪ್ರಚ.ಅ. | (ಪ್ರ.ಚ.ಅ. 
ರೂ.ಗಳಲ್ಲಿ) | ರೂ.ಗಳಲ್ಲಿ) (ರೂ.ಗಳಲ್ಲಿ) ರೂ.ಗಳಲ್ಲಿ) | ರೂ.ಗಳಲ್ಲಿ) ರೂ.ಗಳಲ್ಲಿ) |ರೂ.ಗಳಲ್ಲಿ | ರೂ.ಗಳಲ್ಲಿ) |ರೂ.ಗಳಲ್ಲಿ) ರೂ.ಗಳಲ್ಲಿ) 
1 ಅರ್‌.ಸಿ.ಸಿ.ಗ್ರಾನೈಟ್‌, ನೆಲಹಾಸು, ತೇಗದ ಮರ 950 900 900 850 850 800 800 750 750 700 
2 ಅರ್‌.ಸಿ.ಸಿ.ಮಾರ್ಬಲ್‌, ನೆಲಹಾಸು, ತೇಗದ ಮರ 750 700 700 650 650 600 650 600 600 550 
ಅರ್‌.ಸಿ.ಸಿ.ಮೊಸಾಯಿಕ್‌ / ವಿಟಿಪ್ಸೆಡ್‌ / ಸೆರಾಮಿಕ್‌ 
3 ೨೪ 700 650 650 600 600 550 550 500 500 450 
ನೆಲಹಾಸು, ತೇಗದ ಮರ 
ಅರ್‌.ಸಿ.ಸಿ. ಮೊಸಾಯಿಕ್‌ / ಪಾಲಿಷ್ಟ್‌ ಕಡಪ / 
4 ಶಾಹಬಾದ / ಬೇತಮ್‌ ಜೆಲ್ಲಿ ನೆಲಹಾಸು, 650 600 600 550 550 500 500 450 450 400 
ಹೊನ್ನೆಮರ, ಉಕ್ಕಿನ ಕಿಟಕಿಗಳು 
5 ಬಗ ಡ್‌ ಆಕ್ಸೈಡ್‌, ನಲಸ ಎಲ್ಲಾ 550 500 500 450 450 400 450 400 350 300 
ರೀತಿಯ ಮರವನ್ನು ಅಥವಾ ಉಕ್ಕಿನ ಕಿಟಕಿ 
ಮದ್ರಾಸ್‌ ತಾರಸಿ / ಕಡೆ ಬಂಡಿ ತೇರು, 
6 ಮಂಗಳೂರು ಹೆಂಚು, ಎ.ಸಿ.ಶೀಟ್‌, ರೆಡ್‌ ಆಕ್ಸೈಡ್‌, 350 ದ 350 ದ 325 ದ 300 — 300 ದ 
ನೆಲಹಾಸು, ಕಾಡಿನ ಮರ, ಸಿಮೆ೦ಟ್‌ ಗಾರೆ ಗೋಡೆ 
ಮದ್ರಾಸ್‌ ತಾರಸಿ, ಮಂಗಳೂರು ಹೆಂಚು, ಎಲ್ಲಾ 
7 ರೀತಿಯ ಹೆಂಚುಗಳೂ ಮಣ್ಣಿನ ಮೇಲ್ಮುದ್ದಿ ಕಡಪ 250 ದ 250 — 225 ದ 200 — 200 ದ 
ಎ.ಸಿ.ಶೀಟ್‌, ಮಣ್ಣಿನ ಗೋಡೆ, ಕಾಡಿನ ಮರ 
ಕರಿ ಹೆಂಚು, ಮಣ್ಣಿನ ಮೇಲದ್ರಿ, ಕಡಪ, ಮಣ್ಣಿನ 
8 ಣ 60೦ ಣಿ 100 
ಗೋಡೆ ಕಾಡಿನ ಮರ, ಗುಡಿಸಲು ಚಪ್ಪರ 












































ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ 


೧೯೩ 








ಬಹುಮಹಡಿ ಕಟ್ಟಡದ ವಾಹನ ನಿಲ್ದಾಣದ ಬಗ್ಗೆ 





















































ರಾಜ್ಯಾದ್ಯಂತ ಮಹಾ 
ನಗರಪಾಲಿಕೆ, ಮೈಸೂರು, 
ರಾಜ್ಯಾದ್ಯಂತ ಎಲ್ಲಾ ಪ ತ್ಬಿಣ 
ಬ್ಲಹತ್‌ ಬೆಂಗಳೂರು ಮಂಗಳೂರು, ಹುಬ್ಬಳ್ಳಿ, ರಾಜ್ನಾಂದ್ಧಂತ ನಗರಸಭೆಗಳ ರಾಜ್ಞಾಂದ್ಧಂತ ಇತರೆ ಎಲ್ಲಾ 
ಈ ಬ ಸಿ ಪುರಸಭೆ, ಪಟಣ ಸ i 
ಮಹಾನಗರ ಪಾಲಿಕೆ ವ್ಯಾಪ್ತಿ | ಧಾರವಾಡ, ಗುಲ್ಬರ್ಗ, ವ್ಯಾಪ್ತಿ ೨ ಪ್ರದೇಶಗಳಿಗೆ 
ಪಂಚಾಯ್ತಿ ವ್ಯಾಪ್ತಿ 
ಬಳ್ಳಾರಿ, ಬೆಳಗಾವಿ ಮತ್ತು 
ಕ. ಸಂ ಕಟಡದ ತರಹ 
ದಾವಣಗೆರೆ ವ್ಯಾಪ್ತಿ 
ಮೇಲ್ಭಾವಣಿ ಮೇಲ್ಭಾವಣಿ ಮೇಲ್ಭಾವಣಿ ಮೇಲ್ಭಾವಣಿ ಮೇಲ್ಭಾವಣಿ ಮೇಲ್ಭಾವಣಿ ಮೇಲ್ಭಾವಣಿ ಮೇಲ್ಭಾವಣಿ ಮೇಲ್ಭಾವಣಿ ಮೇಲ್ಭಾವಣಿ 
ಇರುವ ಇಲ್ಲದಿರುವ ಇರುವ ಇಲ್ಲದಿರುವ ಇರುವ ಇಲ್ಲದಿರುವ ಇರುವ ಇಲ್ಲದಿರುವ ಇರುವ ಇಲ್ಲದಿರುವ 
(ಪ್ರತಿ (ಪ್ರತಿ (ಪ್ರತಿ (ಪ್ರತಿ (ಪ್ರತಿ (ಪ್ರತಿ (ಪ್ರತಿ (ಪ್ರತಿ (ಪ್ರತಿ (ಪ್ರತಿ 
ಸಂಖ್ಯೆಗೆ) ಸಂಖ್ಯೆಗೆ) ಸಂಖ್ಯೆಗೆ) ಸಂಖ್ಯೆಗೆ) ಸಂಖ್ಯೆಗೆ) ಸಂಖ್ಯೆಗೆ) ಸಂಖ್ಯೆಗೆ) ಸಂಖ್ಯೆಗೆ) ಸಂಖ್ಯೆಗೆ) ಸಂಖ್ಯೆಗೆ) 
ಬಹು ಮಹಡಿ ಕಟ್ಟಡದ ವಾಸದ ನಿಲ್ದಾಣದ 
1 100000 75000 90000 65000 80000 55000 70000 45000 60000 35000 
ಬಗ್ಗೆ 
ದಿನಾಂಕ : 01-07-2011 ಅಧ್ಯಕ್ಷರು, 


ಪಿ.ಆರ್‌. 1266 


ಕೇಂದ್ರ ಮೌಲ್ಯಮಾಪನ ಸಮಿತಿ, ಬೆಂಗಳೂರು 

































































೧೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 
2011-12ನೇ ಸಾಲಿನ ಕೃಷ್ಣರಾಜಪೇಟೆ ತಾಲ್ಲೂಕು ನಿವೇಶನ ಆಗುವಂತಹ ಸರ್ವೆ ನಂಬರ್‌ಗಳ ಒಂದು ಗುಂಟೆಯಿಂದ ಐದು ಗುಂಟೆ ವರೆಗಿನ ಮಾರುಕಟ್ಟೆ ವಿವರದ ಬಗ್ಗೆ. 
ಕ್ರಸಂ. ಗ್ರಾಮದ ಹೆಸರು. | (| ಗಾವ (| ಗ ತಸಂ | ಗಾನದ ಹರು ಯ್‌ 

1 ಕೃಷ್ಣರಾಜಪೇಟೆ ಗ್ರಾಮ 251/2 15000 | 20 ಕೃಷ್ಣರಾಜಪೇಟೆ ಗ್ರಾಮ 263 15000 | 39 ಕೃಷ್ಣರಾಜಪೇಟೆ ಗ್ರಾಮ 3371 10000 

ಪು 251/3 25000 | 21 EE 278 15000 | 40 ಹ 280/5 21000 
CE [es 251/4 0 22 I ಅಜವೌಧಿ [ees 268 5000485 | Eee ee 132/1 15000 
1 ಹಜ್‌ [ಚಹಪತಿಜ 264/ ಗ ಚಾ | ಗಹಿ ಾತ Je 256 5000: | AZ | ಇತ್‌ ನ್‌ 190 15000 
Sd ರಾರ ee 201 15009 | 24 | . ಎಎಪಿ [ಷು 223 15000 | 43 | ಎಪಿಪಿ ee 142 15000 
Gi je, 235 5000 E28 et (೫0೬ 142 12000: : 47... ಓೃಷ bs 259 15000 
10 (ಜ್ಯಾಂ ಸಭ್‌ 180 800d 26 ||. ಅರರಾಪಿ ತ 309 15000: | 145. | > je 260 15000 
ge (| 284 18000 2 |. ಎಡಿ ಖ 295 15000 | 46 | ಎಪಿಪಿ [ಹಿಕ 266 15000 
$I (ರ ee 231 100017೫ || ಅವರ (ತಹ 250 5000 AES |. ees tes 340 15000 
10. |! ಗೌಸ ez 188/9 5000 | 238 -॥|' ಎಎ ee 307 06011 ಕೊ. | ಮಾಷ್ಟಿ ವಾ 240 15000 
ಜು ಎತ [ee 230 000-38: || SEE JE 338 15000 | 49 | ————- [ಪಾತ್ರ 250 12000 
ಸಗ ಸೆ ಜ್‌ 271/2 116 aE es [ees 340 15000 | 50 | ಎಪಿಪಿ sees 235 12000 
| je 283/2 100% | ೨೩೫. | [ದು 127 18000 | 51 ಹೊಸಹೊಳಲು 142 15000 
| ಇರ je 294/4 ಗಿ: BE |: ಜಟಾ ಮ 127/ಎ [1 (135೫1... Cee ee 158/1 12000 
151 |. ಹಿತ ಬ“ 243/ 20000 | 34 |. ಪಎಪಿಸಿಸಿಪಿ [ 239/5 16136 839 ಎಸ je 66/ಎ 10000 
ie. | = je 196/5 i800 | ಇಕ್ಕೆ ' ಇಷ್ಟು ce 282/ಎ 000) 34> | ಹಡಾಪಿ Ezz 142/ 12000 
1 (ಜಲ [EE 231/3 5000-36 | ಹಾಜಿ J 198/4 13006 1... | ತ ನ್‌್‌ 158/1 12000 
8 I Se ee 132/1 20000 | 37 | ಪತಪಪಿಪಿ (ಜಸ 149/2 12000 |. 56 | ಸಪಪ ee 96/7 10000 
1° ee er 274/2 10000 | 38 | ಎಡಿ [ee 196/5 15106: |. SF | ke 103/4 10000 












































೧೯೫ 

































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ 
ಕ್ರಸಂ ಗ್ರಾಮದ ಹೆಸರು ಸರ್ವೆ ನಂಬರ್‌ ಪ್ರತಿ ಗುಂಟೆಗೆ ಮೊಬಲಗು 
ಕಿಕ್ಕೇರಿ 406/5 ಡಿ — 10000 
RTA 46/ಬಿ — 10000 
EE 9/3ಎ — 10000 
———-—l-——— 251 ಈ 8000 
| ————l-—-—- 46/4ಎ2 | 10000 
ETE 36/3 — 80000 
8000 ರಂತೆ ಮತ್ತು 5 ಗುಂಟೆಯಿ೦ದ 10 ಗುಂಟೆವರೆಗೆ 6000 ರೂ. ನಂತೆ 
————l-——-— 7,11,8,6,9,3,2,1,4, ಇವುಗಳ ಬೆಲೆ ಪ್ರತಿ 1 ಗುಂಟೆಗೆ. — _ 
ಈ; ಇರುತ್ತದೆ. 
26,27,28,29,30,31,32,33,58,59,38,54,57,56,39,43,44,45,47,48,49, ಈ 6000 ನಂತೆ ಇದ್ದು 5 ಗುಂಟೆಯಿಂದ 10 ಗುಂಟೆವರೆಗೆ 5000 ರೂ. ನಂತೆ 
———————-— — 
ನಂಬರ್‌ಗಳು 5 ಗುಂಟೆ ವರೆಗೆ ಪ್ರತಿ 1 ಗುಂಟೆಗೆ. ಇರುತ್ತದೆ. 
ಲಕ್ಷ್ಮೀಪುರ 8,7,9,80,81,6,4,11,4,3, ಈ ನಂಬರ್‌ಗಳು ಊರಿಗೆ ಸೇರಿದಂತೆ ಇರುವುದರಿಂದ — 6000 ರೂ. ನಂತೆ ಇರುತ್ತದೆ. 
2 13,27,29,30,31,54,53,52,51,50,42,41,33,34,35, ಈ ನಂಬರ್‌ಗಳು ಪತಿ 
————ll-——-—-— ತ್ಕ — 5000 ರೂ. ನಂತೆ ಇರುತ್ತದೆ. 
ಗುಂಟೆಗೆ ಸ್‌ 
ನೆಗೊಳ 3,4,5,68,69,70,104,103,106,90,91,92,93,94, 0.1 ಗುಂಟೆಯಿ೦ದ 0.5 ಗುಂಟೆ ವರೆಗೆ ರೂ. 4000 ರಂತೆ, 0.6 
3 ಆ — 
124.125.127.123, ಗುಂಟೆಯಿಂದ 0.10 ಗುಂಟೆ ವರೆಗೆ 3000 ರೂ. ನಂತೆ ಇರುತ್ತದೆ. 
42,44,43,46,60,61,9,6,7,8,5,15,4,6,17,65,19, 0.1 ಗುಂಟೆಯಿ೦ದ 0.5 ಗುಂಟೆ ವರೆಗೆ ರೂ. 4000 ರಂತೆ, 0.6 
4 ಚೀಕನಹಳ್ಳಿ (ಶೀ-ಹೋ) ದ 
೪ 18,25 ಗುಂಟೆಯಿಂದ 0.10 ಗುಂಟೆ ವರೆಗೆ 3000 ರೂ. ನಂತೆ ಇರುತ್ತದೆ. 
77,78,79,74,75,72,7,32,30,29,28,31,48,51, 0.1 ಗುಂಟೆಯಿ೦ದ 0.5 ಗುಂಟೆ ವರೆಗೆ ರೂ. 4000 ರಂತೆ, 0.6 
5 ಅಂಚೆ ಮುದನಹಲಳ್ಳಿ ದ 
9 52,24,57,94,84, ಗುಂಟೆಯಿಂದ 0.10 ಗುಂಟೆ ವರೆಗೆ 3000 ರೂ. ನಂತೆ ಇರುತ್ತದೆ. 
10,11,12,13,9,8,7,6,5,135,132,136,131,128,129, 0.1 ಗುಂಟೆಯಿ೦ದ 0.5 ಗುಂಟೆ ವರೆಗೆ ರೂ. 4000 ರಂತೆ, 0.6 
6 ತೆಂಡೇಕೆರೆ (ಶೀಹೋ) — 
127, ಗುಂಟೆಯಿಂದ 0.10 ಗುಂಟೆ ವರೆಗೆ 3000 ರೂ. ನಂತೆ ಇರುತ್ತದೆ. 








ಭಾಗ-೩ 



































೧೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ 
ಕ್ರಸಂ ಗ್ರಾಮದ ಹೆಸರು ಸರ್ವೆ ನಂಬರ್‌ ಪ್ರತಿ ಗುಂಟೆಗೆ ಮೊಬಲಗು 
44,45,100,101,49,99,110,111,48,112,113,138, 
0.1 ಗುಂಟೆಯಿ೦ದ 0.5 ಗುಂಟೆ ವರೆಗೆ ರೂ. 4000 ರಂತೆ, 0.6 
7 ಹಾದನೂರು 139,149,145,147,146,156,158,157,159,172,171, — 
ಗುಂಟೆಯಿಂದ 0.10 ಗುಂಟೆ ವರೆಗೆ 3000 ರೂ. ನಂತೆ ಇರುತ್ತದೆ. 
173,174,170,169, 
0.1 ಗುಂಟೆಯಿ೦ದ 0.5 ಗುಂಟೆ ವರೆಗೆ ರೂ. 4000 ರಂತೆ, 0.6 
8 ಅಗಸರಹಳ್ಳಿ 78,80,81,83,84,86,85,99,88,97,96,93,90,92, ದ್‌ 
ಗುಂಟೆಯಿಂದ 0.10 ಗುಂಟೆ ವರೆಗೆ 3000 ರೂ. ನಂತೆ ಇರುತ್ತದೆ. 
0.1 ಗುಂಟೆಯಿ೦ದ 0.5 ಗುಂಟೆ ವರೆಗೆ ರೂ. 4000 ರಂತೆ, 0.6 
9 ಮರಡಹಲ್ಲಿ (ಶೀ-ಹೋ) | 58,56,55,57,50,51,52,53,54, — 
ಳ್‌ ಗುಂಟೆಯಿಂದ 0.10 ಗುಂಟೆ ವರೆಗೆ 3000 ರೂ. ನಂತೆ ಇರುತ್ತದೆ. 
0.1 ಗುಂಟೆಯಿಂದ 0.5 ಗುಂಟೆ ವರೆಗೆ ರೂ. 4000 ರಂತೆ, 0.6 
10 ಜಕ್ಷನಹಳ್ಳಿ (ಬೂ-ಹೋ) | 57,5862, | 
ಸ್ಟ ಗುಂಟೆಯಿಂದ 0.10 ಗುಂಟೆ ವರೆಗೆ 3000 ರೂ. ನಂತೆ ಇರುತ್ತದೆ. 
11 ಹ 1,3,4,5,46,47,65,76,86,87,90,91,92,93,117,119,121,116,124,130,127,185, 0.1 ಗುಂಟೆಯಿಂದ 0.5 ಗುಂಟೆ ವರೆಗೆ ರೂ. 4000 ರಂತೆ, 0.6 
೪ 184,133,183,137,138,139,140,169,170,171,172, ಗುಂಟೆಯಿಂದ 0.10 ಗುಂಟೆ ವರೆಗೆ 3000 ರೂ. ನಂತೆ ಇರುತ್ತದೆ. 
0.1 ಗುಂಟೆಯಿ೦ದ 0.5 ಗುಂಟೆ ವರೆಗೆ ರೂ. 4000 ರಂತೆ, 0.6 
12 ಹೆಮನಹಳಿ 4,5,6, ಗ್‌ 
$F ಗುಂಟೆಯಿಂದ 0.10 ಗುಂಟೆ ವರೆಗೆ 3000 ರೂ. ನಂತೆ ಇರುತ್ತದೆ. 
0.1 ಗುಂಟೆಯಿಂದ 0.5 ಗುಂಟೆ ವರೆಗೆ ರೂ. 4000 ರಂತೆ, 0.6 
13 ಬಾಚಹಳಿ 22,23,24,30,31,32,33,36, — 
ಳು ಗುಂಟೆಯಿಂದ 0.10 ಗುಂಟೆ ವರೆಗೆ 3000 ರೂ. ನಂತೆ ಇರುತ್ತದೆ. 
3,13,14,15,16,17,18,21,22,23,24,25,26,27,33,34, 0.1 ಗುಂಟೆಯಿಂದ 0.5 ಗುಂಟೆ ವರೆಗೆ ರೂ. 4000 ರಂತೆ, 0.6 
14 ಹೋನ್ನೇನಹಳ್ಳಿ — 
ki 35,36,52,51,64,65,71,66,67,69,70, ಗುಂಟೆಯಿಂದ 0.10 ಗುಂಟೆ ವರೆಗೆ 3000 ರೂ. ನಂತೆ ಇರುತ್ತದೆ. 
0.1 ಗುಂಟೆಯಿ೦ದ 0.5 ಗುಂಟೆ ವರೆಗೆ ರೂ. 4000 ರಂತೆ, 0.6 
15 ಚಿಕ್ಷಳಲೆ 55,56,57,58,59,63,64,65,66,67,68,69,70, ಸ 
` ಗುಂಟೆಯಿಂದ 0.10 ಗುಂಟೆ ವರೆಗೆ 3000 ರೂ. ನಂತೆ ಇರುತ್ತದೆ. 
0.1 ಗುಂಟೆಯಿ೦ದ 0.5 ಗುಂಟೆ ವರೆಗೆ ರೂ. 4000 ರಂತೆ, 0.6 
16 ಪುರ 49,50,57,58,59,61,62,63,64,65,69,70,71,73,74,75, — 
ಗುಂಟೆಯಿಂದ 0.10 ಗುಂಟೆ ವರೆಗೆ 3000 ರೂ. ನಂತೆ ಇರುತ್ತದೆ. 
4 51,60,61,62,63,80,81,82,83,84,59,64,69,77,78,79, 0.1 ಗುಂಟೆಯಿಂದ 0.5 ಗುಂಟೆ ವರೆಗೆ ರೂ. 4000 ರಂತೆ, 0.6 
17 ಹಿರೀಕಳ — 
94,95,124,125,133,132,134,212,203, ಗುಂಟೆಯಿಂದ 0.10 ಗುಂಟೆ ವರೆಗೆ 3000 ರೂ. ನಂತೆ ಇರುತ್ತದೆ. 


























೧೯೭ 









































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ 
ಕ್ರಸಂ ಗ್ರಾಮದ ಹೆಸರು ಸರ್ವೆ ನಂಬರ್‌ ಪ್ರತಿ ಗುಂಟೆಗೆ ಮೊಬಲಗು 
0.1 ಗುಂಟೆಯಿ೦ದ 0.5 ಗುಂಟೆ ವರೆಗೆ ರೂ. 4000 ರಂತೆ, 0.6 
18 ಹೊಡಕಹಳಿ 1,3,9.10,15,16,2325,26,27,28,30,37,54, ಮ 
1 ಗುಂಟೆಯಿಂದ 0.10 ಗುಂಟೆ ವರೆಗೆ 3000 ರೂ. ನಂತೆ ಇರುತ್ತದೆ. 
0.1 ಗುಂಟೆಯಿ೦ದ 0.5 ಗುಂಟೆ ವರೆಗೆ ರೂ. 4000 ರಂತೆ, 0.6 
19 ಕೋಡಿಮಾರನಹಳ್ಳಿ 1,12,13,14,16,18,20,27,28,6,7,20,68,69,70,71,34, — 
| ಗುಂಟೆಯಿಂದ 0.10 ಗುಂಟೆ ವರೆಗೆ 3000 ರೂ. ನಂತೆ ಇರುತ್ತದೆ. 
0.1 ಗುಂಟೆಯಿ೦ದ 0.5 ಗುಂಟೆ ವರೆಗೆ ರೂ. 4000 ರಂತೆ, 0.6 
20 ತೊಳಸಿ 57,58,59,60,61, — 
ಗುಂಟೆಯಿಂದ 0.10 ಗುಂಟೆ ವರೆಗೆ 3000 ರೂ. ನಂತೆ ಇರುತ್ತದೆ. 
0.1 ಗುಂಟೆಯಿ೦ದ 0.5 ಗುಂಟೆ ವರೆಗೆ ರೂ. 4000 ರಂತೆ, 0.6 
21 ಮಂಡಲೀಕನಹಳ್ಳಿ 20,21,22,23,24,25, — 
ಸ್ವ ಗುಂಟೆಯಿಂದ 0.10 ಗುಂಟೆ ವರೆಗೆ 3000 ರೂ. ನಂತೆ ಇರುತ್ತದೆ. 
36,37,173,140,5,21,58,59,16,15,12,8,7,11,105, 0.1 ಗುಂಟೆಯಿಂದ 0.5 ಗುಂಟೆ ವರೆಗೆ ರೂ. 4000 ರಂತೆ, 0.6 
22 ಅಂಚೆಬೀರನಹಳ್ಳಿ — 
107,108,109,114,115,117,118,124,125,126,127, ಗುಂಟೆಯಿಂದ 0.10 ಗುಂಟೆ ವರೆಗೆ 3000 ರೂ. ನಂತೆ ಇರುತ್ತದೆ. 
ಅನುಬಂಧ 
ಕೇಂದ್ರ ಮೌಲ್ಯಮಾಪನ ಸಮಿತಿ 
ಮೌಲ್ಯಮಾಪನಕ್ಕೆ ರಾಜ್ಯಾದ್ಯಂತ ಅನುಸರಿಸಲಾದ ಪ್ರಸ್ತಾಧಿಕ ಕಟ್ಟಡಗಳ ದರಗಳು 
ಉಲ್ಲೇಖ: ಕೇಂದ್ರ ಮೌಲ್ಯಮಾಪನ ಸಮಿತಿಯ ನಡವಳಿಕೆ 2011-12 
ಪಟ್ಟಣ ಪಂಚಾಯ್ತಿ/ ಪುರಸಭೆ ಗ್ರಾಮಾಂತರ ಪ್ರದೇಶ ವ್ಯಾಪ್ತಿ 
ನೆಲಮಹಡಿಗೆ ಮೇಲಹಡಿಗೆ ನೆಲಮಹಡಿಗೆ ಮೇಲಹಡಿಗೆ 
ಕ್ರಸಂ ಕಟ್ಟಡದ ತರಹ 1 2 
(ಪ್ರತಿ ಚದರ ಅಡಿ (ಪ್ರತಿ ಚದರ ಅಡಿ (ಪ್ರತಿ ಚದರ ಅಡಿ (ಪ್ರತಿ ಚದರ ಅಡಿ 
ರೂ.ಗಳಲ್ಲಿ) ರೂ.ಗಳಲ್ಲಿ) ರೂ.ಗಳಲ್ಲಿ) ರೂ.ಗಳಲ್ಲಿ) 
1 ಆ.ಸಿ.ಸಿ. ಗ್ರಾನೈಟ್‌, ನೆಲಹಾಸು, ತೇಗದ ಮರ 800 825 825 770 
2 ಆ.ಸಿ.ಸಿ. ಮಾರ್ಬಲ್‌ ನೆಲಹಾಸು, ತೇಗದ ಮರ 715 660 660 600 
3 ಆ.ಸಿ.ಸಿ. ಮೊಸಾಯಿಕ್‌/ವಿಟ್ರಫೈಡ್‌/ಸೆರಾಮಿಕ್‌ ನೆಲಹಾಸು, ತೇಗದ ಮರ 600 550 550 495 
ಆ.ಸಿ.ಸಿ. ಮೊಸಾಯಿಕ್‌/ಪಾಲಿಷ್‌ ಕಡಪ/ಶಾಹಬಾದ/ಚೇತಮ್‌ ಚಿಲ್ಲಿ 
4 ಈ Wk 550 495 405 440 
ನೆಲಹಾಸು, ಹೊನ್ನೆಮರ, ಉಕ್ಕಿನ ಕಿಟಕಿಗಳು. 


















































೧೯೮ 






























































ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 
ಪಟ್ಟಣ ಪಂಚಾಯ್ತಿ/ ಪುರಸಭೆ ಗ್ರಾಮಾಂತರ ಪ್ರದೇಶ ವ್ಯಾಪ್ತಿ 
ನೆಲಮಹಡಿಗೆ ಮೇಲ್ಲಹಡಿಗೆ ನೆಲಮಹಡಿಗೆ ಮೇಲ್ಲಹಡಿಗೆ 
ಕ್ರಸಂ ಕಟ್ಟಡದ ತರಹ _ _ 
(ಪ್ರತಿ ಚದರ ಅಡಿ (ಪ್ರತಿ ಚದರ ಅಡಿ (ಪ್ರತಿ ಚದರ ಅಡಿ (ಪ್ರತಿ ಚದರ ಅಡಿ 
ರೂ.ಗಳಲ್ಲಿ) ರೂ.ಗಳಲ್ಲಿ) ರೂ.ಗಳಲ್ಲಿ) ರೂ.ಗಳಲ್ಲಿ) 
ಆ.ಸಿ.ಸಿ. ರೆಡಾಕ್ಸೈಡ್‌ ನೆಲಹಾಸು, ಎಲ್ಲಾರೀತಿಯ ಮರವನ್ನು ಅಥವಾ ಉಕ್ಕಿನ 
5 ತ 495 440 385 330 
ಕಿಟಕಿ. 
ಮದ್ರಾಸ್‌ ತಾರಸಿ, ಮಂಗಳೂರು ಹೆಂಚು, ಎ.ಸಿ.ಶೀಟ್‌ ರೆಡಾಕ್ಸೈಡ್‌ 
6 330 ದ 330 — 
ನೆಲಹಾಸು, ಕಾಡುಮರ, ಸಿಮೆಂಟ್‌ ಗಾರೆ ಗೋಡೆ. 
| ಮದ್ರಾಸ್‌ ತಾರಸಿ, ಮಂಗಳೂರು ಹೆಂಚು, ಎಲ್ಲಾ ರೀತಿಯ ಹೆಂಚುಗಳೂ 555 5 
ಮಣ್ಣಿನ ಮೇಲ್ಮದ್ದಿ ಕಡಪ, ಎ.ಸಿ.ಶೀಟ್‌ ಮಣ್ಣಿನ ಗೋಡೆ, ಕಾಡಿನ ಮರ. 
2011-12ನೇ ಸಾಲಿನ ಮಂಡ್ಯ ಜಿಲ್ಲೆ. ಕೃಷ್ಣರಾಜಪೇಟೆ ತಾಲ್ಲೂಕು, ಉಪನೋಂದಣಿ ಕಛೇರಿ ವ್ಯಾಪ್ತಿಗೆ ಒಳಪಡುವ ಸ್ಥಿರಾಸ್ತಿಗಳ ಪರಿಷ್ಕತ ಮಾರುಕಟ್ಟೆ ಮೌಲ್ಯ, 
ಸ ಕ್ರ ಣ್‌ ್ಪ್ರ್‌ 
ಜಾ ಕಾ ಸ್ಥಳೀಯ ಉಪ ಸಮಿತಿಯು ನಿಗಧಿಪಡಿಸಿರುವಂತೆ ಪರಿಷ್ಕತ ಪ್ರಸ್ತಾಪಿಸಲಾದ ದರ 
ಪ್ರಸ್ತಾಪಿಸಲಾದ ದರ ೪ ಕ ಗತೆ 
ಟ್ರ | ಕೃಷಿ ಜಮೀನು ಸ A ಚ ಕೃಷಿ ಜಮೀನು 
ಔ | ತಾಲೂಕು /ಗ್ರಾಮ ರಸ್ತೆ / ಪ್ರದೇಶ | 6 |; ಧ್ರ Ko ಗ್ಗ 
ಆ ಹೆಸರು ಸ ತ ಗ್ರ ap ಸೆ ೪ ಕ್ಥೆ 117 ಗ್ರ ap 
H HB ಲ ಣಿ HB 5 8 
7೧7) B pa KD ಶಿ HB B ಆ B ಥೌ ಥೌ KD ಥೌ ೨ ಥೌ 
ಇ ಸ್ಟ ಸಸಿ (ಆತಿ ತ 1 1 1 ಗ ಸ [: ಖುಷ್ಕಿ | ೫ | ತರಿ | ಕ್ಕಿ CN & |x 
0 0 ಆ. ಆ. (3 ಲ 
f f B g ಗ ಇ f ಹ ನ ನ B ನ g ನ 
1 [8 ಗ ಗ 
1 2 3 4 5 6 7 8 9 10 11 12 13 14 15 16 17 18 19 20 
ಶೀರಂಗ ಚಿತಮಂದಿರದ 
1] > 55 65 | ಎಪಿ | ಇಪ ಹ ವಿ 85 50% | 100 | 50% ೭೭ ೭೭ ಹ ಎ 
ಹಿಂಭಾಗಕ್ಕೆ 































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೧೯೯ 

1 2 3 4 5 6 7 8 9 10 11 12 13 14 15 16 17 18 19 20 
ಶೀರಂಗ ಚಿತಮಂದಿರದ 

2 | ೨ 55 65 | ಎಡಿ | ಇಪ ಮ ವ 85 50% | 100 | 50% ಕ ವ 1 
ಹಂಭಾಗಕ್ಕೆ(ಹಳ್ಳದ ಕಡೆಗೆ) 
ಶೀರಂಗ ಚಿತಮಂದಿರದ 
ಮುಂಭಾಗಕ್ಕೆ ಅಂದರೆ ರಸೆಯಿಂದ 

3 ೪ ವ 75 | 200 | ಎಡಿ |-—- ಹ ತ 115 50% | 300 | 50% —— 1 1 ಮ 
ಹೊಸಹೊಳಲು ಕಡೆಗೆ ಮುಖ್ಯ ರಸ್ತೆ 
(ಕೆರೆವರಗೆ) 

4 ಅಂಬೇಡ್ಕರ್‌ ನಗರ $5 100 —— —— ದಾದ —— 75 35% 130 30% ದರ —— ದರ —— 
ಅಂಜನೇಯ ದೇವಸ್ಥಾನದ 

5 60 100 ದರ —— ದರ —— 80 30% 130 30% ದರ —— ದರ —— 
ಸರ್ಕಲ್‌ ಸಮಿಪ 
ಈಶ್ವರ ದೇವಸ್ಥಾನದಿಂದ ಎಲೆಕೆರೆ 

6 ಈ ೪ 55 100 | ಎಎ. ಟೈ ಎಡ ವಡ 1 75 35% | 130 | 30% ಕ ಕ —— ವಡ 
ಸರ್ಕಲ್‌ ಕಡೆಗೆ ಮುಖ್ಯ ರಸ್ತೆ 

7 | ಎಲೆಕೆರೆ ಬೀದಿ 45 50 —— ದರ —— ದರ 60 30% 65 30% —— ದರ —— ದರ 

8 | ಕುಂಬಾರ ಬೀದಿ 55 50 —— ದರ —— ದರ 65 30% 12 30% —— ದರ —— —— 

9 | ಕೆ.ಕೆ.ನಗರ 70 120 —— —— ದಾದ —— 105 50% 180 50% —— ದರ —— ದರ 
ಜಯನಗರ 

10 55 60 | ಎರ | ದಡ ತ ಹ 85 53% 95 60% ತ ಜಿ ಶ್‌ 1 
(ಆರ್‌.ಎಂ.ಸಿ.ಯಾರ್ಡ್‌) 
ಟೆಲಿಪೋನ್‌ ಎಕಜೇಂಜ್‌ ತಳಭಾಗ 

1] ಇ 110 130 ದರ —— ದರ —— 135 50% 165 50% ದರ —— ದರ —— 








ದಕ್ಷಿಣಕ್ಕೆ 






















































































೨೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 

1 2 3 4 5 6 7 8 9 10 11 12 13 14 15 16 17 18 19 20 
ಟಿ.ಬಿ.ಸರ್ಕಲ್‌ ನಿಂದ ಶೀರಂಗಾ 

12 | ಚಿತಮಂದಿರದ ವರಗೆ 150 170 —— —— —— —— 225 50% 265 75% —— —— —— —— 
(ಮುಖ್ಯರಸ್ತೆ) 

13 | ಟಿ.ಬಿ.ಸರ್ಕಲ್‌ ನಿಂದ ಹಿಂಭಾಗಕ್ಕೆ 50 70 —— —— —— —— 75 50% 105 50% —— —— —— —— 
ಟಿ.ಬಿ.ಸರ್ಕಲ್‌ ನಿಂದ ಪಾಲಿಟೆಕ್ನಿಕ್‌ 

14 70 100 —— —— —— —— 105 50% 150 50% —— —— —— —— 
ಕಾಲೇಜ್‌ ಹಿಂಭಾಗಕ್ಕೆ 
ಟಿ.ಬಿ.ಸರ್ಕಲ್‌ ನಿಂದ ಪಾಲಿಟೆಕ್ನಿಕ್‌ 

15 100 150 —— —— —— —— 150 50% 225 50% —— —— —— —— 
ಕಾಲೇಜ್‌ ವರಗೆ ಮುಖ್ಯ ರಸ್ತೆ 
ಟಿ.ಬಿ.ಸರ್ಕಲ್‌ ನಿಂದ ಮೈಸೂರು 

16 ರಸ್ತೆ ಪೂರ್ವದ ಕಡೆಗೆ ಮುಖ್ಯ ರಸ್ತೆ 110 160 —— —— —— —— 165 50% 240 50% —— —— —— —— 
ಆರ್‌.ಎಂ.ಸಿ.ವರಗೆ 
ಹಳೇ ಮೈಸೂರು ರಸ್ತೆ ಮುಖ್ಯ ರಸ್ತೆ 

17 > >| 60 “2. EE |ಇ5 ವ ನ 90 50% | 15 | 50% ಹಿ ವಡ 1 ತ 
ಹಿಂಭಾಗ 
ಪಟ್ಟಣ ಪಂಚಾಯ್ತಿ ಸಮುದಾಯ 

18 | ಭವನದ ಮುಖ್ಯ ರಸ್ತೆ (ಹಳೇ 80 85 —— —— —— —— 120 50% 130 50% —— —— —— —— 
ಮೈಸೂರು ರಸ್ತ) 
ದುರ್ಗಾಭವನ ಸರ್ಕಲ್‌ ನಿಂದ 
ತಾಲ್ಲೂಕು ಕಛೇರಿ ಕಡಗೆ 

19 pe 200 210 —— —— —— —— 300 315 50% —— —— —— —— 








(ನಾಗಮಂಗಲ ಸರ್ಕಲ್‌ ವರಗೆ 
ಮುಖ್ಯ ರಸ್ತೆ) 

























































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೨೦೧ 

1 2 3 4 5 6 7 8 9 10 11 12 13 14 15 16 17 18 19 20 
ದುರ್ಗಾಭವನ್‌ ಸರ್ಕಲ್‌ ನಿಂದ 

20 ಈಶ್ವರ ದೇವಸ್ಥಾನದ ಮುಖ್ಯ ರಸ್ತೆ 110 130 —— —— —— —— 165 50% 195 50% ದರ —— ದರ್‌ —— 
(ಎಸ್‌.ಬಿ.ರಸ್ತೆ 
ದುರ್ಗಾಭವನ್‌ ಸರ್ಕಲ್‌ 

21 130 100 ದರ್‌ —— —— ದರ 130 50% 170 50% —— —— ದರ —— 
ಹಿಂಭಾಗಕ್ಕೆ 
ನಾಗಮಂಗಲ ಸರ್ಕಲ್‌ ನಿಂದ 

22 ತಾಲ್ಲೂಕು ಕಛೇರಿ ಕಡಗೆ (ಮುಖ್ಯ 120 130 ದರ —— ದರ —— 160 30% 170 30% ದರ —— ದರ —— 
ರಸ) 

23 RR ಮುಕ್ತ 70 80 90 30% 105 30% 
ಸರ್ಕಲ್‌ ವರಗೆ 
ಹಳೇ ಅಂಚೆ ಕಛೇರಿಯಿಂದ 

24 | ಸರ್ಕಾರಿ ಬಾಲಕಿಯರ ಶಾಲೆಯ 70 85 ದರ —— ದರ —— 60 30% 90 30% ದರ —— ದರ —— 
ಉತ್ತರ ಭಾಗದ ಬಡಾವಣೆ 
ಸರ್ಕಾರಿ ಬಾಲಕಿಯರ ಶಾಲೆ ದಕ್ಷಿಣ 

25 | ಭಾಗ (ಪೌರ ಕಾರ್ಮಿಕರ 70 85 ದರ —— ದರ —— 60 30% 90 30% ದರ —— ದರ —— 
ಕಾಲೋನಿ) 
ನಾರಾಯಣಸ್ನಾಮಿ ದೇವಸ್ಥಾನದ 

26 ವ ಥಿ 100 60 | ಎರ | ದಡ ಹ —— 130 30% 80 30% ವಡ ದ —— ಹ 
ಬೀದಿ 
ಪಾಲಿಟೆಕ್ನಿಕ್‌ ಕಾಲೇಜ್‌ ನಿಂದ 

27 | ಪೆಟೋಲ್‌ ಬಂಕ್‌ ವರಗೆ (ಮುಖ್ಯ 70 80 —— ದರ —— ದರ 90 30% 105 30% —— ದರ —— ದರ 
ರಸ್ತೆ ಹಿಂಭಾಗ) 
ಪಾಲಿಟೆಕ್ನಿಕ್‌ ಕಾಲೇಜ್‌ ನಿಂದ 

28 | ಪೆಟೋಲ್‌ ಬಂಕ್‌ ವರೆಗೆ ಮುಖ್ಯ 140 150 —— ದರ —— ದರ 210 50% 225 50% ದರ —— ದರ —— 








ಇಂ 
ರಸ್ತೆ 
ು 








































































































೨೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 

1 2 3 4 5 6 7 8 9 10 11 12 13 14 15 16 17 18 19 20 
ಪೋಲೀಸ್‌ ಠಾಣೆ ಹಿಂಭಾಗ 

29 60 50 | ಎದ. (| ಡಡ ವ 1 65 30% 80 30% ಎ ಎ 1 ವ 
ಮುಸ್ಲಿಂ ಬ್ಲಾಕ್‌ 
ಬಸವೇಶ್ರರ ಚಿತ ಮಂದಿರದ 

30 ನ 85 90 | ಎವ | ದಡ ಜಾ ೬ 110 30% | 120 | 30% ಜವ 
ಹಿಂಭಾಗ 
ಬಸವೇಶರ ದೇವಸ್ಥಾನದ ಸರ್ಕಲ್‌ 

31 ಇ ಈ 85 801 == |e ಜಾ ತ 105 30% | 10 | 30% ಜು 
ಹತ್ತಿರ 

32 ಬಸವೇಶ್ವರ ನಗರ 85 100 —— —— —— —— 110 30% 130 30% —— —— —— —— 

33 ಬಸವೇಶ್ವರ ನಗರ (60 ಅಡಿ ರಸ್ತೆ 100 130 —— —— —— —— 150 50% 195 50% —— —— —— —— 
ಬೋರಲಿಂಗೇಗೌಡ ಸರ್ಕಲ್‌ ನಿಂದ 

34 ಬಸವೇಶ್ವರ ಚಿತಮಂದಿರದ ವರಗೆ 130 170 —— —— —— —— 195 50% 25೨ 50% —— —— —— —— 

೦ ಇಟ 

ಮುಖ್ಯ ರಸ್ತೆ (ಕಿಕ್ಟೇರಿ ರಸ್ತೆ 
ಬೋರಲಿಂಗೇಗೌಡ ಸರ್ಕಲ್‌ 

35 ೨ 70 90 | ಎರ | ದಡ ತ —— 90 30% | 120 | 30% 1 —— 1 ಡಾ 
ಹಿಂಭಾಗದ ರಸ್ತೆ 

36 | ವಳಗೆರೆ ದೇವಸ್ಥಾನದ ಬೀದಿ 30 50 —— —— —— —— 40 30% 65 30% —— —— —— —— 
ಮಟನ್‌ ಸಾಲ್‌ ರಸೆ (ಕಿಕ್ಷೇರಿ ರಸ್ತೆ 

37 CE 50 80 | ಎಡಿ | ಡಡ ವ ಹ 65 30% | 105 | 30% ಇತ ತ ಎಡ ದ 
ಹಿಂಭಾಗಕ್ಕೆ) 

38 ಮೂಡನಕೊಪ್ಪಲು 40 60 —— —— —— ದಾರ್‌ 55 30% 80 30% —— —— —— —— 

39 ಮುಸ್ಲಿಂ ಬ್ಲಾಕ್‌ (ಕಿಕ್ಕೇರಿ ರಸ್ತೆ) 45 65 —— —— —— —— 60 30% 85 30% —— —— —— —— 

40 ಮಾರಿಗುಡಿ ಬೀದಿ 40 50 —— —— —— —— 55 30% 60 30% —— —— —— —— 

41 | ಹಳೆ ಹೇಮಗಿರಿ ರಸ್ತೆ 45 60 —— —— —— —— 60 30% 180 30% —— —— —— —— 

42 40 50 | ಎದ. | ಡಡ —— 55 30% 60 30% 1 ತ ದ ಹ 








ಅಗಹಾರ 






























































ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೨೦೩ 












































2 3 4 5 6 7 8 9 10 11 12 13 14 15 16 17 18 19 20 
ಹಾಸ್ಟೆಲ್‌ ಬಿಲ್ಲಿಂಗ್‌ ರಸ್ತೆ 80] 100 | — | ನದ | — ದದ 105 |30% | 130 | 30% | -- ದದ ದದ ದದ 
ಹಾಸೆಲ್‌ ಬಿಲ್ಲಿಂಗ್‌ ರಸ್ತೆ ಉತರ 

pi ಈ ಎ 70 90 | ಎರ | ದಡ —— 1 90 30% | 120 | 30% —— —— —— ವಡ 
ಭಾಗದ ಹಿಂಭಾಗದ ರಸ್ತೆ 
ಹೇಮಾವತಿ ಬಡಾವಣೆ (ಹೊಸ 
65 75) ತಾ | ಡ್‌ ಹ 100 50% | 115 50% ತ ಹ ಬ ಈ 
ಬಡಾವಣೆ) 
ಮುತ್ತುರಾಯಸ್ವಾಮಿ ಬಡಾವಣೆ 55 75 —— ದರ —— ದರ 85 55% 130 60% ದರ —— ದರ —— 
ಹೈಸ್ಕೂಲ್‌ ಹಿಂಭಾಗಕ್ಕೆ 
(ಜೂನಿಯರ್‌ ಕಾಲೇಜ್‌ 45 55 —— —— —— —— 70 55% 85 55% ದರ —— ದರ —— 
ಹಿಂಭಾಗಕ್ಕೆ) 
ಸರ್ಕಾರಿ ಬಸ್‌ ನಿಲಾಣದಿಂದ 
ಈ 170 | 230 | ಎಡ ಟೈ ಇಡ ೬೬ 1 300 80% | 425 | 85% ತ —— ಕ ವ 
ಟಿ.ಬಿ.ಸರ್ಕಲ್‌ ಮುಖ್ಯ ರಸ್ತೆ 
ಸರ್ಕಾರಿ ಬಸ್‌ ನಿಲ್ದಾಣದಿಂದ 
ದುರ್ಗಾಭವನ ಸರ್ಕ್‌ಲ್‌ ವರಗಿನ 200 250 —— —— ದಾದ —— 300 75% 450 80% ದರ —— ದರ —— 
ಮುಖ್ಯ ರಸ್ತೆ 
ಸರ್ಕಾರಿ ಬಸ್‌ ನಿಲ್ಲಾಣದ 

ಈ 250 | 300 | ಎಎ. | ಡಡ 1 1 450 80% | 540 | 85% —— ವಡ —— 1 
ಮುಂಭಾಗ 
ಸುಭಾಷನಗರ (ಮಿಡ್ಲಿಸ್ತೂಲ್‌ 

ಆತ 80 90 | ಎರ | ಧಡ ಬ 1 120 50% | 135 | 50% ಹ —— ವಡ 1 
ಹಿಂಭಾಗ) 
ಇತರೆ ಬಡಾವಣೆ 45 55 —— ದಾರ —— —— 60 30% 75 30% ದರ —— ದರ —— 

ಕಸಬಾ ಟೌನ್‌ (ಹೊಸಹೊಳಲು) 
ಅಕ್ಕಿಹೆಬ್ಬಾಳು ರಸ್ತೆ (ಉತ್ತರಕ್ಕೆ) 40 50 ದರ —— ದರ —— 55 30% 65 30% ದರ —— ದರ —— 








































































































೨೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 
1 2 3 4 5 6 7 8 9 10 11 12 13 14 15 16 17 18 19 20 
2 | ಎ.ಕೆ.ಕಾಲೋನಿ 30 40 —— —— —— —— 40 30% 55 30% —— —— —— —— 
ಕಾಳಮನ ದೇವಸ್ಥಾನದ 
3 2 % 35 45 | ಎಡ. | ಡಡ ಬಜ ವಡ 45 30% 60 30% —— ವಡ ಎ 1 
ಹಿಂಭಾಗದ ರಸ್ತೆ 
4 ಕಾಳಮ್ಮನ ದೇವಸ್ಥಾನದ ಬೀದಿ 35 40 —— —— ದಾದ —— 45 30% 55 30% ದರ —— —— —— 
5 | ಜೈನ್‌ ಬೀದಿ 35 40 | ಎಡ —— ವಡ 45 30% 55 30% ಎಡಿ ಎಡಿ ಹ 1 
6 | ಬಸ್‌ ನಿಲ್ದಾಣದ ಸಮೀಪ 60 75 —— —— —— —— 90 50% 115 55% ದರ —— —— —— 
7 | ಬೆಸ್ತರ ಬೀದಿ 35 40 | ಇಡ 1 ಹ ಹ 45 30% 55 30% ವ ತೆ ಹ ಡೆ 
ಲಕ್ಶ್ಷೀನಾರಾಯಣಸ್ತಾಮಿ 
ಹ ಸ 40 50 | ಎದ. | ಡಡ ೭ ಕ 55 30% 65 30% ದ ದ ಎಡಿ ಶ್‌ 
ದೇವಸ್ಥಾನದ ಬೀದಿ 
9 | ವಿಜಯನಗರ 30 40 —— —— —— —— 40 30% 55 30% ದರ —— —— —— 
10 ವಕ್ಕಲಿಗರ ಬೀದಿ 35 40 ದರ —— ದರ —— 45 30% 55 30% ದರ —— —— —— 
1] ಮಾರುತಿ ಬಡಾವಣೆ 30 40 —— ದರ —— ದರ 40 30% 55 30% ದರ —— —— —— 
12 ಚೌಡೇನಹಳ್ಳಿ ರಸ್ತೆ (ಹೊರ ಕೇರಿ) 30 40 —— —— —— ದಾದ 40 30% 55 30% ದರ —— —— —— 
ಹನುಮಂತರಾಯ ದೇವಸ್ಥಾನದ 
13 ಈ 30 40 | ಎರ. | ಡಡ ತ ತ 40 30% 55 30% ಹ ಡೆ ಎಡಿ 1 
ಬಡಾವಣೆ 
14 | ಹೊಸ ಬೀದಿ 35 40 | ಎರ. | ಡಡ ತ 1 45 30% 55 30% —— 1 ಎ ಹ 
ಹೊಸ ಬೀದಿ (ಪಶ್ಚಿಮದ 
15 ೫ 35 40 | ಎರ | ಡಡ —— —— 45 30% 55 30% 1 —— ಎ ಎ 




















































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೨೦೫ 
ಕಸಬಾ ಹೋಬಳಿ 
1 | ಅಗಹಾರ ಬಾಚಹಳ್ಳಿ 10 | 15| 65000 | 90000 | 120000 | 130000 | 15 | 50% | 25 | 60% | 85000 | 30% | 120000 | 33% | 160000 | 33% | 195000 | 50% 
2 | ಅನುಎನಕಟ್ಟೆ 10 | 15| 65000 | 90000 | 120000 | 130000 | 15 | 50% | 25 | 60% | 85000 | 30% | 120000 | 33% | 160000 | 33% | 195000 | 50% 
3 | ಕತ್ತರ ಘಟ್ಟ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
4 | ಕಾಡು ಮೆಣಸ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
5 | ಕುರ್ನೇನಹಳ್ಳಿ 10 | 15| 50000 | 90000 | 120000 | 130000 | 15 | 50% | 25 | 60% | 65000 | 30% | 120000 | 33% | 160000 | 33% | 195000 | 50% 
6 | ಕುನ್ನೇನಹಳ್ಳಿ (ಕುಂದನಹಳ್ಳಿ) | 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
7 | ಕುಪ್ಪಹಳ್ಳಿ 10 | 15| 50000 | 90000 | 120000 | 130000 | 15 | 50% | 25 | 60% | 65000 | 30% | 120000 | 33% | 160000 | 33% | 195000 | 50% 
8 | ಕಾಮನಹಳ್ಳಿ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
9 | ಕೃಷ್ಣರಾಜಪೇಟೆ (ಗಾಮ) 30 | 40 | 160000 | 160000 | 150000 | 160000 | 45 | 50% | 65 | 60% | 210000 | 31% | 210000 | 31% | 195000 | 30% | 240000 | 50% 
10 | ಕಲ್ಲಹಳ್ಳಿ (ಬೇ) 12| 15| 50000 | 90000 | 120000 | 130000 | 25 | 50% | 50 | 60% | 65000 | 30% | 120000 | 33% | 160000 | 33% | 195000 | 50% 
11 | ಕೋಡಿಹಳ್ಳಿ (ಬೇ) 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
12 | ಕೋಮನಹಳ್ಳಿ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
13 | ಕೊಮ್ಮೇನಹಳ್ಳಿ 10 | 15| 50000 |. 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
14 | ಗಂಗಹಳ್ಳಿ 10 | 15| 50000 |. 80000 | 120000 | 130000 | 15 | 50% | 25 | 50% | 65000 | 30% | 105000 | 31% | 160000 | 33% | 195000 | 50% 
15 | ಗುಡ್ಡೇನಹಳ್ಳಿ 10 | 15| 50000 |. 80000 | 120000 | 130000 | 15 | 50% | 25 | 50% | 65000 | 30% | 105000 | 31% | 160000 | 33% | 195000 | 50% 
16 | ಘಟ್ಟಿಗನಹಳ್ಳಿ (ಬೇ) 10|15..45000| 90000 | 120000 | 130000 | 15 | 50% | 25 | 50% | 60000 | 33% | 120000 | 33% | 160000 | 33% | 195000 | 50% 


























































































































೨೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 
17 | ಚಿಕ್ಕೋನಹಳ್ಳಿ 15 | 20... 55000 |. 80000 | 120000 | 130000 | 25 | 60% | 35 | 65% | 75000 | 36% | 105000 | 31% | 160000 | 33% | 195000 | 50% 
18 | ಚಿಕ್ಕ ಹೊಸಹಳ್ಳಿ 15 | 20 ,. 55000 |. 80000 | 120000 | 130000 | 25 | 60% | 35 | 65% | 75000 | 36% | 105000 | 31% | 160000 | 33% | 195000 | 50% 
19 | ನಾರ್ಗೋನಹಳ್ಳಿ 10,15, 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
20 | ಯಡಹಳ್ಳಿ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
21 | ತೆರ್ನೇನಹಳ್ಳಿ 10 | 15| 50000 | 90000 | 120000 | 130000 | 15 | 50% | 25 | 60% | 65000 | 30% | 120000 | 33% | 160000 | 33% | 195000 | 50% 
22 | ತೇಗನಹಳ್ಳಿ 10 | 15| 55000 | 80000 | 120000 | 130000 | 15 | 50% | 25 | 60% | 75000 | 36% | 105000 | 31% | 160000 | 33% | 195000 | 50% 
23 | ಹಿರೀಕಳಲೆ 10 | 15| 60000 | 80000 | 120000 | 130000 | 15 | 50% | 25 | 60% | 80000 | 33% | 105000 | 31% | 160000 | 33% | 195000 | 50% 
24 | ದಮ್ಮಲಾಪುರ (ಬೇ) 10 | 15| 45000 | 90000 | 120000 | 130000 | 15 | 50% | 25 | 60% | 60000 | 33% | 120000 | 33% | 160000 | 33% | 195000 | 50% 
25 | ನಗರೂರು 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
26 | ನಾಗನಹಳ್ಳಿ (ಬೇ) 15 | 20 ,. 80000 |. 90000 | 130000 | 140000 | 25 | 60% | 35 | 65% | 120000 | 33% | 120000 | 33% | 170000 | 30% | 210000 | 50% 
27 | ಪುರ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
28 | ಬಂಡಿಹೊಳೆ 10 | 15| 50000 | 100000 | 130000 | 140000 | 15 | 50% | 25 | 60% | 65000 | 30% | 130000 | 30% | 170000 | 30% | 210000 | 50% 
29 | ಬಂಡಬೋಯಿನಹಳ್ಳಿ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
30 | ಬಿಳಿಗನಹಳ್ಳಿ 10| 15| 45000 | 90000 | 120000 | 130000 | 15 | 50% | 25 | 60% | 60000 | 33% | 120000 | 33% | 160000 | 33% | 195000 | 50% 
31 | ಬಿಲ್ರಾಮನಹಳ್ಳಿ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
32 | ಬೆಳ್ಳಿಬೆಟ್ಟದಕಾವಲು 10| 15| 45000 | 90000 | 120000 | 130000 | 15 | 50% | 25 | 60% | 60000 | 33% | 120000 | 33% | 160000 | 33% | 195000 | 50% 
33 | ಅರೆಬೊಪ್ಪನಹಳ್ಳಿ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
34 | ಬೊಮ್ಮನಾಯಕನಹಳ್ಳಿ 10 | 15| 50000 | 90000 | 120000 | 130000 | 15 | 50% | 25 | 60% | 65000 | 30% | 120000 | 33% | 160000 | 33% | 195000 | 50% 
































































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೨೦೭ 
35 | ಬೊಮ್ಮೇನಹಳ್ಳಿ 10 | 15| 50000 |. 90000 | 120000 | 130000 | 15 | 50% | 25 | 60% | 65000 | 30% | 120000 | 33% | 160000 | 33% | 195000 | 50% 
36 | ಲಕ್ಷ್ಮೀಪುರ 10 | 15| 50000 |. 90000 | 120000 | 130000 | 15 | 50% | 25 | 60% | 65000 | 30% | 120000 | 33% | 160000 | 33% | 195000 | 50% 
37 | ವಡ್ಡರಹಳ್ಳಿ 10 | 15| 50000 |. 90000 | 120000 | 130000 | 15 | 50% | 25 | 60% | 65000 | 30% | 120000 | 33% | 160000 | 33% | 195000 | 50% 
38 | ವಳಗೆರೆಮೆಣಸ 10 | 15| 50000 |. 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
39 | ಮಣಿಗನಹಳ್ಳಿ (ಬೇ) 10 | 15| 45000 |. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
40 | ಮತ್ತಿಘಟ್ಟ 10|15..45000 |. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
4] | ಮಲ್ಲೇನಹಳ್ಳಿ 10|15.,.45000|. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
42 | ಮಾಕವಳ್ಳಿ 10 | 15| 60000 |. 80000 | 120000 | 130000 | 15 | 50% | 25 | 60% | 80000 | 33% | 105000 | 31% | 160000 | 33% | 195000 | 50% 
43 | ಮಾರ್ಗೋನಹಳ್ಳಿ 10 | 15| 50000 |. 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
44 | ಚಿಲ್ಲದಹಳ್ಳಿ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
45 | ಚೌಡೇನಹಳ್ಳಿ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
46 | ಹರೀನಹಳ್ಳಿ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
47 | ಹರಿಹರಪುರ 10 | 15| 55000 | 90000 | 120000 | 130000 | 15 | 50% | 25 | 60% | 75000 | 36% | 120000 | 33% | 160000 | 33% | 195000 | 50% 
48 | ಹೆಗ್ಗಡಹಳ್ಳಿ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
49 | ಹೊಸಹೊಳಲು 20 | 30 | 130000 | 120000 | 140000 | 150000 | 30 | 60% | 50 | 65% | 170000 | 30% | 160000 | 33% | 185000 | 32% | 225000 | 50% 
50 | ಹೆಮ್ಮನಹಳ್ಳಿ 10 | 15| 50000 |. 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
51 | ಸಾದುಗೋನಹಳ್ಳಿ 10 | 15| 90000 | 120000 | 150000 | 140000 | 15 | 50% | 25 | 60% | 120000 | 33% | 160000 | 33% | 195000 | 30% | 210000 | 50% 

ಅಕ್ಕಿ ಹೆಬ್ಬಾಳ ಹೋಬಳಿ 
1 | ಅಕ್ಕಿಹೆಬ್ಬಾಳು 15 |20| 55000 | 90000 | 120000 | 130000 |25 | 50% | 35 | 65% | 75000 | 36% | 120000 | 33% | 160000 | 33% | 195000 | 50% 
2 | ಅಂಬಿಗರಹಳ್ಳಿ 10 | 15| 45000 | 90000 | 120000 | 130000 | 15 | 50% | 25 | 60% | 60000 | 33% | 120000 | 33% | 160000 | 33% | 195000 | 50% 






































































































































೨೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 
3 | ಅರೇನಹಳ್ಳಿ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
4 | ಆಲೇನಹಳ್ಳಿ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
5 | ಆಲಂಬಾಡಿ 10| 15| 45000 | 90000 | 120000 | 130000 | 15 | 50% | 25 | 60% | 60000 | 33% | 120000 | 33% | 160000 | 33% | 195000 | 50% 
6 | ಆಲಂಬಾಡಿ ಕಾವಲು 10 | 15| 50000 | 90000 | 120000 | 130000 | 15 | 50% | 25 | 60% | 65000 | 30% | 120000 | 33% | 160000 | 33% | 195000 | 50% 
7 | ಆಲಂಬಾಡಿ ಪ್ಲಾಟ್‌ 10 | 15| 50000 | 90000 | 120000 | 130000 | 15 | 50% | 25 | 60% | 65000 | 30% | 120000 | 33% | 160000 | 33% | 195000 | 50% 
8 | ಉದ್ದಿನಬೋರೆಕಾವಲು 10,15/|.45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
9 | ಐಪನಹಳ್ಳಿ 10,15/|.45000 | 90000 | 120000 | 130000 | 15 | 50% | 25 | 60% | 60000 | 33% | 120000 | 33% | 160000 | 33% | 195000 | 50% 
10 | ಕಟ್ಟೆಕ್ಕಾತನಹಳ್ಳಿ 10 | 15| 50000 | 90000 | 120000 | 130000 | 15 | 50% | 25 | 60% | 65000 | 30% | 120000 | 33% | 160000 | 33% | 195000 | 50% 
11 | ಕರ್ತಾಳು(ಬೇ) 10,151. 45000 | 90000 | 120000 | 130000 | 15 | 50% | 25 | 60% | 60000 | 33% | 120000 | 33% | 160000 | 33% | 195000 | 50% 
12 | ಕ್ಯಾತನಹಳ್ಳಿ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
13 | ಗದ್ದೇಹೊಸೂರು 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
14 | ಗುಬ್ಬಹಳ್ಳಿ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
15 | ಗುಡುಗನಹಳ್ಳಿ 10 | 15| 50000 | 90000 | 120000 | 130000 | 15 | 50% | 25 | 60% | 65000 | 30% | 120000 | 33% | 160000 | 33% | 195000 | 50% 
16 | ಚಿಕ್ಕಮಂದಗೆರೆ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
17 | ಜೈನ್ನಹಳ್ಳಿ 10 | 15| 50000 | 90000 | 120000 | 130000 | 15 | 50% | 25 | 60% | 65000 | 30% | 120000 | 33% | 160000 | 33% | 195000 | 50% 
18 | ಶವಣನಹಳ್ಳಿ 10| 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
19 | ದಡದಹಳ್ಳಿ 20 | 30... 55000 | 90000 | 120000 | 130000 | 30 | 60% | 50 | 65% | 75000 | 36% | 120000 | 33% | 160000 | 33% | 195000 | 50% 
20 | ದುಡುಕನಹಳ್ಳಿ 10 | 15| 50000 | 90000 | 120000 | 130000 | 15 | 50% | 25 | 60% | 65000 | 30% | 120000 | 33% | 160000 | 33% | 195000 | 50% 
21 | ನಂದೀಪುರ(ಬೇ) 10 | 15| 45000 | 90000 | 120000 | 130000 | 15 | 50% | 25 | 60% | 60000 | 33% | 120000 | 33% | 160000 | 33% | 195000 | 50% 
22 | ನಾಟನಹಳ್ಳಿ 10| 15| 45000 | 90000 | 120000 | 130000 | 15 | 50% | 25 | 60% | 60000 | 33% | 120000 | 33% | 160000 | 33% | 195000 | 50% 
23 | ಪುರ 10 | 15| 45000 | 90000 | 120000 | 130000 | 15 | 50% | 25 | 60% | 60000 | 33% | 120000 | 33% | 160000 | 33% | 195000 | 50% 
24 | ಬಿ ಕಲ್ಲಹಳ್ಳಿ 10| 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 





























































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೨೦೯ 
25 | ಬೀಕನಹಳ್ಳಿ 10 | 15| 45000 |. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
26 | ಬೀರುವಳ್ಳಿ 10 | 15| 50000 |. 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
27 | ಬಲ್ಲೇನಹಳ್ಳಿ (ಬೇ) 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
28 | ಬಸವನಹಳ್ಳಿ 10 | 15| 45000 | 90000 | 120000 | 130000 | 15 | 50% | 25 | 60% | 60000 | 33% | 120000 | 33% | 160000 | 33% | 195000 | 50% 
29 | ಬಸವನಹಳ್ಳಿ ಪ್ಲಾಟ್‌ 10 | 15| 45000 | 90000 | 120000 | 130000 | 15 | 50% | 25 | 60% | 60000 | 33% | 120000 | 33% | 160000 | 33% | 195000 | 50% 
30 | ಬೆಳತೂರು 10 | 15| 45000 | 90000 | 120000 | 130000 | 15 | 50% | 25 | 60% | 60000 | 33% | 120000 | 33% | 160000 | 33% | 195000 | 50% 
31 | ಬೇವಿನಹಳ್ಳಿ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
32 | ಲಕ್ಷ್ಮೀಪುರ (ಬೇ) 10 | 15| 50000 | 90000 | 120000 | 130000 | 15 | 50% | 25 | 60% | 65000 | 30% | 120000 | 33% | 160000 | 33% | 195000 | 50% 
33 | ಚಂದಗೋನಹಳ್ಳಿ (ಬೇ) 10 | 15| 45000 | 90000 | 120000 | 130000 | 15 | 50% | 25 | 60% | 60000 | 33% | 120000 | 33% | 160000 | 33% | 195000 | 50% 
34 | ವಡ್ಡರಗುಡಿ 15 |20| 55000 | 80000 | 120000 | 130000 |20 | 65% |30 | 65% | 75000 | 36% | 105000 | 31% | 160000 | 33% | 195000 | 50% 
35 | ಮಂಚಿಬೀಡು 10 | 15| 50000 | 90000 | 120000 | 130000 | 15 | 50% | 25 | 60% | 65000 | 30% | 120000 | 33% | 160000 | 33% | 195000 | 50% 
36 | ಮಂದಗೆರೆ 15 |20| 55000 | 90000 | 120000 | 130000 |20 | 65% |30 | 65% | 75000 | 36% | 120000 | 33% | 160000 | 33% | 195000 | 50% 
37 | ಮಂದಗೆರೆ ನಾಲ (ಬೇ) 10 | 15| 50000 | 90000 | 120000 | 130000 | 15 | 50% | 25 | 60% | 65000 | 30% | 120000 | 33% | 160000 | 33% | 195000 | 50% 
38 | ಮೂಡನಹಳ್ಳಿ 10 | 15| 50000 | 90000 | 120000 | 130000 | 15 | 50% | 25 | 60% | 65000 | 30% | 120000 | 33% | 160000 | 33% | 195000 | 50% 
39 | ಮುದ್ದಾಪುರ 10 | 15| 50000 | 90000 | 120000 | 130000 | 15 | 50% | 25 | 60% | 65000 | 30% | 120000 | 33% | 160000 | 33% | 195000 | 50% 
40 | ಮಲ್ಲೇನಹಳ್ಳಿ (ಬೇ) 10 | 15| 45000 | 90000 | 120000 | 130000 | 15 | 50% | 25 | 60% | 60000 | 33% | 120000 | 33% | 160000 | 33% | 195000 | 50% 
41 | ಮಾಂಬಹಳ್ಳಿ 10 | 15| 50000 | 90000 | 120000 | 130000 | 15 | 50% | 25 | 60% | 65000 | 30% | 120000 | 33% | 160000 | 33% | 195000 | 50% 
42 | ಮಾಂಬಹಳ್ಳಿ ಪ್ಲಾಟ್‌ 10 | 15| 45000 | 90000 | 120000 | 130000 | 15 | 50% | 25 | 60% | 60000 | 33% | 120000 | 33% | 160000 | 33% | 195000 | 50% 
43 | ಮಾಚಹೊಳಲು 10 | 15| 50000 | 90000 | 120000 | 130000 | 15 | 50% | 25 | 60% | 65000 | 33% | 120000 | 33% | 160000 | 33% | 195000 | 50% 


























































































































೨೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 
44 | ವೀರದೇವರಹೊಸೂರು 10| 15| 45000 | 90000 | 120000 | 130000 | 15 | 50% | 25 | 60% | 60000 | 33% | 120000 | 33% | 160000 | 33% | 195000 | 50% 
45 | ಚೌಡಸಮುದ 10,15/|.45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
46 | ಹ೦ಗರಮುದ್ದನಹಳ್ಳಿ 10,15, 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
47 | ಹೊನ್ನೇನಹಳ್ಳಿ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
48 | ಹೊಸಗದ್ದೆ (ಬೇ) 10,15/|.45000 | 90000 | 120000 | 130000 | 15 | 50% | 25 | 60% | 60000 | 33% | 120000 | 33% | 160000 | 33% | 195000 | 50% 
49 | ಹೊಸೂರು 10| 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
50 | ಸಂಗಾಪುರ 10 | 15| 45000 | 90000 | 120000 | 130000 | 15 | 50% | 25 | 60% | 60000 | 33% | 120000 | 33% | 160000 | 33% | 195000 | 50% 
51 | ಸಾಕ್ಷಿಬೀಡು 10 | 15| 50000 | 90000 | 120000 | 130000 | 15 | 50% | 25 | 60% | 65000 | 33% | 120000 | 33% | 160000 | 33% | 195000 | 50% 
52 | ಸೋಮನಹಳ್ಳಿ 10 | 15| 55000 | 90000 | 120000 | 130000 | 15 | 50% | 25 | 60% | 75000 | 36% | 120000 | 33% | 160000 | 33% | 195000 | 50% 
53 | ಸೋಮನಾಥಪುರ 10 | 15| 55000 | 90000 | 120000 | 130000 | 15 | 50% | 25 | 60% | 75000 | 36% | 120000 | 33% | 160000 | 33% | 195000 | 50% 
54 | ಸಿಂಗನಹಳ್ಳಿ 10 | 15| 45000 | 90000 | 120000 | 130000 | 15 | 50% | 25 | 60% | 60000 | 33% | 120000 | 33% | 160000 | 33% | 195000 | 50% 

ಬೂಕಿನಕೆರೆ ಹೋಬಳಿ 
1 | ಅಗಸರಹಳ್ಳಿ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
2 | ಅಟ್ಟುಪ್ಪೆ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
3 | ಅರಳಕುಪ್ಪೆ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
4 | ಬೂವನಹಳ್ಳಿ 10| 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
5 | ಐಚನಹಳ್ಳಿ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
6 | ಕಂಚನಹಳ್ಳಿ(ಬೇ) 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 









































































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೨೧೧ 
7 | ಕಟ್ಟಹಳ್ಳಿ 10|15..45000|. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
8 | ಕೂಡಲಕುಪ್ಪೆ 10 | 15| 55000 | 90000 | 120000 | 130000 | 15 | 50% | 25 | 60% | 75000 | 36% | 120000 | 33% | 160000 | 33% | 195000 | 50% 
9 | ಕಬ್ಬಲಗೆರೆಪುರ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
10 | ಗಂಜಿಗೆರೆ 10 | 15| 55000 | 80000 | 120000 | 130000 | 15 | 50% | 25 | 60% | 75000 | 36% | 105000 | 31% | 160000 | 33% | 195000 | 50% 
11 | ಗೋಪಾಲಪುರ 10|15..45000| 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
12 | ಚಿಕ್ಕಗಾಡಿಗನಹಳ್ಳಿ 10 | 15| 50000 |. 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
13 | ಜಕ್ಕನಹಳ್ಳಿ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
14 | ರಾಜೇನಹಳ್ಳಿ 10|15.,.45000|. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
15 | ಯಗಜಗುಪ್ಪೆ 10|15.,.45000| 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
16 | ಯರಗನಹಳ್ಳಿ 10|15.,.45000| 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
17 | ದೊಡ್ಡಗಾಡಿಗನಹಳ್ಳಿ 10 | 15| 55000 |. 80000 | 120000 | 130000 | 15 | 50% | 25 | 60% | 75000 | 36% | 105000 | 31% | 160000 | 33% | 195000 | 50% 
18 | ದೊಡ್ಡಯಾಚೇನಹಳ್ಳಿ 10 | 15| 55000 | 90000 | 120000 | 130000 | 15 | 50% | 25 | 60% | 75000 | 36% | 120000 | 33% | 160000 | 33% | 195000 | 50% 
19 | ನಾಟ್ನಹಳ್ಳಿ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
20 | ಪೂವನಹಳ್ಳಿ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
21 | ಬಿ ಬಾಚಹಳ್ಳಿ 15 |20| 45000 | 80000 | 120000 | 130000 , 20 | 65% | 30 | 60% | 60000 | 33% | 105000 | 31% | 160000 | 33% | 195000 | 50% 
22 | ಬಣ್ಣನಕೆರೆ 10|15.,.45000 |. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
23 | ಬಣ್ಣೇನಹಳ್ಳಿ 10 | 15| 50000 |. 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
24 | ಎಸ್‌.ಬಿ.ಕಾವಲು (ಬೇ) 10 | 15| 50000 |. 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
25 | ಬಳ್ಳೇಕೆರೆ 10 | 15| 50000 |. 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
26 | ಬೂಕನಕೆರೆ 20 | 25 |. 60000 | 90000 | 120000 | 130000 | 30 | 50% | 40 | 65% | 80000 | 33% | 120000 | 33% | 160000 | 33% | 195000 | 50% 
27 | ಬೂಕಹಳ್ಳಿ 10|15.,.45000 |. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
28 | ಬಲ್ಲೇನಹಳ್ಳಿ 10|15.,.45000| 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
29 | ಬಲ್ಲೇನಹಳ್ಳಿ ಕಾವಲು 10|15.,.45000| 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 




























































































































































































೨೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 
30 | ಬೆಟ್ಟದಹೊಸೂರು 10 15| 45000 |. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
31 | ವಿಠಲಾಪುರ 15 | 201. 50000 | 90000 | 120000 | 130000 | 20 | 65% | 30 | 65% | 65000 | 30% | 120000 | 33% | 160000 | 33% | 195000 | 50% 
32 | ವರಹನಾಥಕಲ್ಲಹಳ್ಳಿ 15 | 201. 50000 | 80000 | 120000 | 130000 | 20 | 65% | 30 | 65% | 65000 | 30% | 105000 | 31% | 160000 | 33% | 195000 | 50% 
33 | ಮಡುವಿನಕೋಡಿ 15 | 20 55000 | 90000 | 120000 | 130000 | 20 | 65% | 30 | 65% | 75000 | 36% | 120000 | 33% | 160000 | 33% | 195000 | 50% 
34 | ಮತ್ತೀಕೆರೆ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
35 | ಮದ್ದಿಕಯಾಚೇನಹಳ್ಳಿ 10 | 15| 50000 | 90000 | 120000 | 130000 | 15 | 50% | 25 | 60% | 65000 | 30% | 120000 | 33% | 160000 | 33% | 195000 | 50% 
36 | ಮುರುಕನಹಳ್ಳಿ 10 | 15| 50000 |. 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
37 | ಮುದಿಗೆರೆ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
38 | ಮಾಚಗೋನಹಳ್ಳಿ 10 15| 45000 |. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
39 | ಮಾವಿನಕೆರೆ 10 | 15| 45000 |. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
40 | ಮೆಳ್ಳಹಳ್ಳಿ 10 | 15| 50000 |. 90000 | 120000 | 130000 | 15 | 50% | 25 | 60% | 65000 | 30% | 120000 | 33% | 160000 | 33% | 195000 | 50% 
41 | ಜೋಕನಹಳ್ಳಿ 10 | 15 | 45000 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
42 | ಮೋದೂರು 15 |20| 50000 | 80000 | 120000 | 130000 | 20 | 60% | 30 | 65% | 65000 | 30% | 105000 | 31% | 160000 | 33% | 195000 | 50% 
43 | ಹಳೆಯೂರು 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
44 | ಹಲಸನಹಳ್ಳಿ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
45 | ಹೊಸಕೋಟೆ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
46 | ಹೊಸೂರು (ಮುದಿಗೌಡನ) | 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
47 | ಹೊಸಹಳ್ಳಿ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
48 | ಸಂಕನಹಳ್ಳಿ (ಬೇ) 10 | 15 | 45000 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 

ಕಿಕ್ಕೇರಿ ಹೋಬಳಿ 
1 | ಅಂಕನಹಳ್ಳಿ 10 | 15 | 50000 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 























































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೨೧೩ 
2 | ಅಂಚೆಬೀರನಹಳ್ಳಿ 10 | 15| 55000 | 80000 | 120000 | 130000 | 15 | 50% | 25 | 60% | 75000 | 36% | 105000 | 31% | 160000 | 33% | 195000 | 50% 
3 | ಆನೆಗೊಳ 10 | 15| 55000 | 90000 | 120000 | 130000 | 15 | 50% | 25 | 60% | 75000 | 36% | 120000 | 33% | 160000 | 33% | 195000 | 50% 
4 | ಈಚಲಗುಡ್ಡೆ ಕಾವಲು 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
5 | ಉದ್ದಿನಮಲ್ಲನಹೊಸೂರು 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
6 | ಊಗಿನಹಳ್ಳಿ 10 | 15| 55000 | 80000 | 120000 | 130000 | 15 | 50% | 25 | 60% | 75000 | 36% | 105000 | 31% | 160000 | 33% | 195000 | 50% 
7 | ಐಕನಹಳ್ಳಿ 10 | 15| 55000 | 100000 | 120000 | 130000 | 15 | 80% | 25 | 60% | 75000 | 36% | 130000 | 30% | 160000 | 33% | 195000 | 50% 
8 | ಕಡಹೆಮ್ಮಿಗೆ 10 | 15| 55000 | 90000 | 120000 | 130000 | 15 | 50% | 25 | 60% | 75000 | 36% | 120000 | 33% | 160000 | 33% | 195000 | 50% 
9 | ಕಳ್ಳನಕೆರೆ 10 | 15| 50000 |. 90000 | 120000 | 130000 | 15 | 50% | 25 | 60% | 65000 | 30% | 120000 | 33% | 160000 | 33% | 195000 | 50% 
10 | ಕಾರಿಗನಹಳ್ಳಿ 10 | 15| 50000 |. 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
11 | ಕಾಳೇನಹಳ್ಳಿ 10 | 15| 55000 | 90000 | 120000 | 130000 | 15 | 50% | 25 | 60% | 75000 | 36% | 120000 | 33% | 160000 | 33% | 195000 | 50% 
12 | ಕೋಟಹಳ್ಳಿ 10 | 15| 45000 | 90000 | 120000 | 130000 | 15 | 50% | 25 | 60% | 60000 | 33% | 120000 | 33% | 160000 | 33% | 195000 | 50% 
13 | ಕೋಡಿಮಾರನಹಳ್ಳಿ 10 | 15| 50000 |. 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
14 | ಕಿಕ್ಕೇರಿ 35 | 50 | 100000 | 120000 | 140000 | 150000 | 55 | 55% | 80 | 60% | 130000 | 30% | 160000 | 33% | 185000 | 32% | 225000 | 50% 

ಕಿಕ್ಕೇರಿ (ಮೈಸೂರು- 
15 | ಚನ್ನರಾಯಪಟ್ಟಣ 40 | 60 ದಡ ದಡ ದಡ -— | 60 | 50% | 95 | 60% - - ದ - ದ - - ದ 
ಮುಖ್ತರಸ್ತೆ 
16 | ಕಿಕ್ಕೇರಿ ಅಮಾನಿಕೆರೆ (ಬೇ) 10 | 15| 55000 | 100000 | 130000 | 140000 | 15 | 50% | 25 | 60% | 75000 | 36% | 130000 | 30% | 170000 | 30% | 210000 | 50% 
17 | ಗಂಗೇನಹಳ್ಳಿ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
18 | ಗೂಡೇಹೊಸಹಳ್ಳಿ 10 | 15| 50000 |. 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 


























































































































೨೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 
19 | ಗಾಣದಹಳ್ಳಿ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
20 | ಗೊಂದಿಹಳ್ಳಿ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
21 | ಗೋವಿಂದನಹಳ್ಳಿ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
22 | ಚಿಕ್ಕತರಹಳ್ಳಿ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
23 | ಚಿಕ್ಕಳಲೆ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
24 ಮ ಚಿನ್ನ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
25 | ಚಿನ್ನೇನಹಳ್ಳಿ 10 | 15| 55000 | 90000 | 120000 | 130000 | 15 | 50% | 25 | 60% | 75000 | 36% | 120000 | 33% | 160000 | 33% | 195000 | 50% 
26 | ಜಕ್ಕನಹಳ್ಳಿ 10 | 15| 45000| 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
27 | ರಾಮನಹಳ್ಳಿ 10 | 15| 45000| 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
28 | ಯಲಾದಹಳ್ಳಿ 10 | 15| 45000| 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
29 | ಡಾಣನಹಳ್ಳಿ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
30 | ತೆಂಂಗಿನಘಟ್ಟ 10 | 15| 55000 | 80000 | 120000 | 130000 | 15 | 50% | 25 | 60% | 75000 | 36% | 105000 | 31% | 160000 | 33% | 195000 | 50% 
31 | ತೊಳಸಿ 10 | 15| 55000 | 80000 | 120000 | 130000 | 15 | 50% | 25 | 60% | 75000 | 36% | 105000 | 31% | 160000 | 33% | 195000 | 50% 
32 | ಶೆಟ್ಟಹಳ್ಳಿ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
33 | ದಬ್ಬೆಘಟ್ಟ 10 | 15| 55000 | 90000 | 120000 | 130000 | 15 | 50% | 25 | 60% | 75000 | 36% | 120000 | 33% | 160000 | 33% | 195000 | 50% 
34 | ದೊರೇನಹಳ್ಳಿ 10 | 15| 55000 | 80000 | 120000 | 130000 | 15 | 50% | 25 | 60% | 75000 | 36% | 105000 | 31% | 160000 | 33% | 195000 | 50% 
35 | ದೊಡ್ಡತರಹಳ್ಳಿ 10 | 15| 55000 | 80000 | 120000 | 130000 | 15 | 50% | 25 | 60% | 75000 | 36% | 105000 | 31% | 160000 | 33% | 195000 | 50% 
36 | ದೇವರಹಳ್ಳಿ 10 | 15| 45000| 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 






















































































































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೨೧೫ 
37 | ಬಿದರಹಳ್ಳಿ 10 | 15| 55000 |. 80000 | 120000 | 130000 | 15 | 50% | 25 | 60% | 75000 | 36% | 105000 | 31% | 160000 | 33% | 195000 | 50% 
38 | ಬದನಕೊಪ್ಪಲು 10|15.,.45000 |. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
39 | ಬೂವನಹಳ್ಳಿ 10|15.,.45000| 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
40 | ಬೀಚೇನಹಳ್ಳಿ 10|15.,.45000 |. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
41 | ಬಸವನಹಳ್ಳಿ 10 | 15| 45000 |. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
42 | ಬೋರಾಪುರ (ಬೇ) 10 | 15| 45000 | 90000 | 120000 | 130000 | 15 | 50% | 25 | 60% | 60000 | 33% | 120000 | 33% | 160000 | 33% | 195000 | 50% 
43 | ಬೋಳಮಾರನಹಳ್ಳಿ 10 | 15| 55000 | 90000 | 120000 | 130000 | 15 | 50% | 25 | 60% | 75000 | 36% | 120000 | 33% | 160000 | 33% | 195000 | 50% 
44 | ಲಕ್ಷ್ಮೀಪುರ 10 | 15| 55000 | 90000 | 120000 | 130000 | 15 | 50% | 25 | 60% | 75000 | 36% | 120000 | 33% | 160000 | 33% | 195000 | 50% 
45 | ಲಿಂಗಾಪುರ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
46 | ವಡ್ಡರಹಳ್ಳಿ 10 | 15| 55000 | 90000 | 120000 | 130000 | 15 | 50% | 25 | 60% | 75000 | 36% | 120000 | 33% | 160000 | 33% | 195000 | 50% 
47 | ಮಂಡಲೀಕನಹಳ್ಳಿ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
48 | ಚುಜ್ಜಲಕ್ಕಾತನಹಳ್ಳಿ 10 | 15| 55000 |. 80000 | 120000 | 130000 | 15 | 50% | 25 | 60% | 75000 | 36% | 105000 | 31% | 160000 | 33% | 195000 | 50% 
49 | ಮರಿಯನಹೊಸೂರು 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
50 | ಮಾರ್ಗೊೋನಹಳ್ಳಿ 10 | 15| 55000 |. 80000 | 120000 | 130000 | 15 | 50% | 25 | 60% | 75000 | 36% | 105000 | 31% | 160000 | 33% | 195000 | 50% 
51 | ಮಾಣಿಕ್ಯನಹಳ್ಳಿ 10 | 15| 55000 | 90000 | 120000 | 130000 | 15 | 50% | 25 | 60% | 75000 | 36% | 120000 | 33% | 160000 | 33% | 195000 | 50% 
52 | ಮಾದಿಹಳ್ಳಿ 10|15.,.45000|. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
53 | ಮಾದಾಪುರ 10 | 15| 55000 | 90000 | 120000 | 130000 | 15 | 50% | 25 | 60% | 75000 | 36% | 120000 | 33% | 160000 | 33% | 195000 | 50% 
54 | ಮಾದಾಪುರ ನಾಲ(ಬೇ) 10 | 15| 55000 | 90000 | 120000 | 130000 | 15 | 50% | 25 | 60% | 75000 | 36% | 120000 | 33% | 160000 | 33% | 195000 | 50% 
55 | ಚೌಡೇನಹಳ್ಳಿ 10 | 15| 55000 | 90000 | 120000 | 130000 | 15 | 50% | 25 | 60% | 75000 | 36% | 120000 | 33% | 160000 | 33% | 195000 | 50% 













































































೨೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 
56 | ಹಳೇಮಾದಾಪುರ 10 | 15| 55000 | 80000 | 120000 | 130000 | 15 | 50% | 25 | 60% | 75000 | 36% | 105000 | 31% | 160000 | 33% | 195000 | 50% 
57 | ಹೊಡಕಹಳ್ಳಿ 10 | 15| 55000 | 80000 | 120000 | 130000 | 15 | 50% | 25 | 60% | 75000 | 36% | 105000 | 31% | 160000 | 33% | 195000 | 50% 
58 | ಸಾಸಲು 15 |20| 55000 | 90000 | 120000 | 130000 | 20 | 65% | 30 | 60% | 75000 | 36% | 120000 | 33% | 160000 | 33% | 195000 | 50% 
59 | ಸೊಳ್ಳೇಪುರ 10 | 15| 55000 | 90000 | 120000 | 130000 | 15 | 50% | 25 | 60% | 75000 | 36% | 120000 | 33% | 160000 | 33% | 195000 | 50% 

ಸಂತೇಬಾಚಹಳ್ಳಿ ಹೋಬಳಿ 
1 | ಅಘಲಯ 15 |20| 55000 | 80000 | 120000 | 130000 | 25 | 65% | 35 | 65% | 75000 | 36% | 105000 | 31% | 160000 | 33% | 195000 | 50% 
2 | ಅಫಲಯ ಕಾವಲು (ಬೇ) 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
3 | ಅಣ್ಣೇಚಾಕನಹಳ್ಳಿ 10 | 15| 55000 | 80000 | 120000 | 130000 | 15 | 50% | 25 | 60% | 75000 | 36% | 105000 | 31% | 160000 | 33% | 195000 | 50% 
4 | ಅಪ್ಪನಹಳ್ಳಿ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
5 | ಅಮಚಹಳ್ಳಿ 10 15| 45000 |, 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
6 | ಅಚಮನಹಳ್ಳಿ 10 15| 45000 |, 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
7 | ಆದಿಹಳ್ಳಿ 10 15| 50000 |. 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
8 | ಕುಂದೂರು 10 | 15| 55000 | 80000 | 120000 | 130000 | 15 | 50% | 25 | 60% | 75000 | 36% | 105000 | 31% | 160000 | 33% | 195000 | 50% 
9 | ಕೊರಟೀಕೆರೆ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
10 | ಕೊಡಗಹಳ್ಳಿ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
11 | ಕೊಟಗಹಳ್ಳಿ 10 15| 50000 |. 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
12 | ಕೈಗೋನಹಳ್ಳಿ 10 | 15| 50000 |. 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
13 | ಜೊಟ್ಟನಹಳ್ಳಿ 10 .15,..45000 |, 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
14 | ಹರಪನಹಳ್ಳಿ 10) .15,..45000 |, 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
15 | ಹಡವನಹಳ್ಳಿ 10 .15,..45000 |, 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
16 | ಹಳೇ ಅತ್ತಿಗುಪ್ಪೆ 10 .15,.45000 |, 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
17 | ಹುಬ್ಬನಹಳ್ಳಿ 10 | 15| 55000 |, 80000 | 120000 | 130000 | 15 | 50% | 25 | 60% | 75000 | 36% | 105000 | 31% | 160000 | 33% | 195000 | 50% 






































































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೨೧೭ 
18 | ಹಲಗೆಹೊಸಹಳ್ಳಿ 10|15.,.45000|. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
19 | ಹಲಸನಹಳ್ಳಿ 10|15..45000 |. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
20 | ಹೆತ್ತಗೋನಹಳ್ಳಿ 10|15.,.45000 |. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
21 | ಹೊಸಹಳ್ಳಿ 10|15.,.45000|. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
22 | ಸಂತೇಬಾಚಹಳ್ಳಿ 30 | 50| 60000 | 80000 | 120000 | 130000 | 45 | 50% | 80 | 60% | 80000 | 33% | 105000 | 31% | 160000 | 33% | 195000 | 50% 
23 | ಸಾರಂಗಿ 15 |20| 55000 | 80000 | 120000 | 130000 |20 | 50% |30 | 60% | 75000 | 36% | 105000 | 31% | 160000 | 33% | 195000 | 50% 
24 | ಸೋಮನಹಳ್ಳಿ 10 | 12| 50000 | 80000 | 120000 | 130000 | 15 | 50% | 20 | 60% | 65000 | 30% | 105000 | 31% | 160000 | 33% | 195000 | 50% 
25 | ಸಿಂಗಾಪುರ 10 | 15| 45000 | 80000 | 120000 | 130000 | 15 | 50% | 20 | 60% | 60000 | 33% | 105000 | 31% | 160000 | 33% | 195000 | 50% 
26 | ಗಂಗನಹಳ್ಳಿ 10 | 15| 50000 | 80000 | 120000 | 130000 | 15 | 50% | 20 | 60% | 65000 | 30% | 105000 | 31% | 160000 | 33% | 195000 | 50% 
27 | ಗೊರವಿ 15 |20| 50000 | 80000 | 120000 | 130000 |20 | 50% |30 | 60% | 65000 | 30% | 105000 | 31% | 160000 | 33% | 195000 | 50% 
28 | ಚಿಕ್ಕಕ್ಯಾತನಹಳ್ಳಿ 10 | 15| 50000 | 80000 | 120000 | 130000 | 15 | 50% | 20 | 60% | 65000 | 30% | 105000 | 31% | 160000 | 33% | 195000 | 50% 
29 | ಚಿಕ್ಕಹಾರನಹಳ್ಳಿ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
30 | ಬಿಕ್ಕಸಂದ್ರ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
31 | ಚಿಕ್ಕಸೋಮನಹಳ್ಳಿ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
32 | ಜಾಗಿನಕೆರೆ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
33 | ಜೊತ್ತನಪುರ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
34 | ರಂಗನಾಥಪುರ 15 | 20 | 50000 | 80000 | 120000 | 130000 |20 | 50% |30 | 60% | 65000 | 30% | 105000 | 31% | 160000 | 33% | 195000 | 50% 
35 | ರಾಮನಕೊಪ್ಪಲು 10|15.,.45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
36 | ಯಲಾದಹಳ್ಳಿ 10 | 15| 50000 |. 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
37 | ಶ್ಯಾರಹಳ್ಳಿ 10|15.,.45000 |. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
38 | ದುಗ್ಗನಹಳ್ಳಿ 10|15..45000| 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
39 | ದಾಸಗೊಳಪುರ 10|15.,.45000 |. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 






































































































































೨೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 
40 | ದೊಡ್ಡಕ್ಕಾತನಹಳ್ಳಿ 10,15/|.45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
41 | ದೊಡ್ಡಹಾರನಹಳ್ಳಿ 10,15/|.45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
42 | ದೊಡ್ಡಸೋಮನಹಳ್ಳಿ 10 | 15| 55000 | 80000 | 120000 | 130000 | 15 | 50% | 25 | 60% | 75000 | 36% | 105000 | 31% | 160000 | 33% | 195000 | 50% 
43 | ನಾಗರಘಟ್ಟ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
44 | ನಾರಾಯಣಪುರ 10 | 15| 55000 | 80000 | 120000 | 130000 | 15 | 50% | 25 | 60% | 75000 | 36% | 105000 | 31% | 160000 | 33% | 195000 | 50% 
45 | ನಾಯಕನಹಳ್ಳಿ 10| 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
46 | ನಾಂಯಿಸಿಂಗನಹಳ್ಳಿ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
47 | ಭಾರತಿಪುರ 15 | 20... 55000 |. 80000 | 120000 | 130000 | 20 | 50% | 30 | 60% | 75000 | 36% | 105000 | 31% | 160000 | 33% | 195000 | 50% 
48 | ಬಳ್ಳೇಕೆರೆ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
49 | ಬಲ್ಲೇನಹಳ್ಳಿ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
50 | ಬೆಟ್ಟದಪುರ(ಬೇ) 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
51 | ಬೊಪ್ಪನಹಳ್ಳಿ 10 | 15| 55000 | 80000 | 120000 | 130000 | 15 | 50% | 25 | 60% | 75000 | 36% | 105000 | 31% | 160000 | 33% | 195000 | 50% 
52 | ಲಕ್ಷ್ಮೀಪುರ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
53 | ಲೋಕನಹಳ್ಳಿ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
54 | ಮಂಗನಹೊಸಹಳ್ಳಿ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
55 | ಮಲ್ಲೇನಹಳ್ಳಿ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
56 | ಮಾರೇನಹಳ್ಳಿ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
57 | ಮಾಳಗೂರು 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
58 | ಮಾವಿನಕಟ್ಟೆಕೊಪ್ಪಲು 10,15, 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
59 | ಮಾಚಹಳ್ಳಿ 10,15/|.45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 

ಶೀಳನೆರೆ ಹೋಬಳಿ 
1 | ಅಂಕನಾಥಪುರ 10| 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 






































































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೨೧೯ 
2 | ಅಂಚನಹಳ್ಳಿ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
3 | ಅಂಚೆಮುದ್ದನಹಳ್ಳಿ 15 | 20 | 50000 | 80000 | 120000 | 130000 |20 | 50% |30 | 60% | 65000 | 30% | 105000 | 31% | 160000 | 33% | 195000 | 50% 
4 | ಅತ್ತಿಮಾರನಹಳ್ಳಿ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
5 | ಊಗಿನಹಳ್ಳಿ 10 | 15| 55000 | 80000 | 120000 | 130000 | 15 | 50% | 25 | 60% | 75000 | 36% | 105000 | 31% | 160000 | 33% | 195000 | 50% 
6 | ಊಚನಹಳ್ಳಿ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
7 | ಕೆ.ಜಿ.ಕೋಡಿಹಳ್ಳಿ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
8 | ಕರ್ತಾನಹಳ್ಳಿ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
9 | ಕ್ಯಾತನಹಳ್ಳಿ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
10 | ಕೋಡಿಹಳ್ಳಿ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
11 | ಗುಡುಗನಹಳ್ಳಿ 10|15.,.45000| 90000 | 120000 | 130000 | 15 | 50% | 25 | 60% | 60000 | 33% | 120000 | 33% | 160000 | 33% | 195000 | 50% 
12 | ಚೀಕನಹಳ್ಳಿ 10 | 15| 45000 |. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
13 | ರಾಜಘಟ್ಟ 10|15.,.45000 |. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
14 | ರಾಯಸಮುದ 10 | 15| 50000 |. 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
15 | ರಾಮನಹಳ್ಳಿ 10|15.,.45000| 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
16 | ಜಾಕನಾಯ್ಯನಹಳ್ಳಿ 10|15..45000 |. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
17 | ಚಾಮಲಾಪುರ 10|15..45000 |. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
18 | ತಗಡೂರು 10|15.,.45000 |. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
19 | ತಮ್ಮಡಹಳ್ಳಿ (ಬೇ) 10|15.,.45000 |. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
20 | ತೆಂಡೇಕೆರೆ 15 | 20 |. 60000 | 80000 | 120000 | 130000 , 20 | 50% | 30 | 60% | 80000 | 33% | 105000 | 31% | 160000 | 33% | 195000 | 50% 
21 | ಹಿರಳಹಳ್ಳಿ 10 | 15| 50000 |. 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
22 | ನಾಡಬೋಗನಹಳ್ಳಿ 10 | 15| 45000 |. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
23 | ನವಿಲು ಮಾರನಹಳ್ಳಿ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 









































































































































೨೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ಭಾಗ-೩ 
24 | ಪಿ.ಬಿ.ಮಂಚನಹಳ್ಳಿ 10|15.,.45000|. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
25 | ಬ್ಯಾಲದಕೆರೆ 10 | 15| 50000 |. 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
26 | ಬಳ್ಳೇಕೆರೆ 10 | 15| 50000 |. 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
27 | ಚಟ್ಟೇನಹಳ್ಳಿ 10|15.,.45000 |. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
28 | ಬೊಮ್ಮನಾಯ್ಯನಹಳ್ಳಿ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
29 | ಬೊಮ್ಮಲಾಪುರ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
30 | ಬೈರಾಪುರ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
31 | ಚಟ್ಟಂಗೆರೆ 10 | 15| 55000 | 80000 | 120000 | 130000 | 15 | 50% | 25 | 60% | 75000 | 36% | 105000 | 31% | 160000 | 33% | 195000 | 50% 
32 | ಮರಡಹಳ್ಳಿ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
33 | ಮರುವನಹಳ್ಳಿ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
34 | ಮುರುಕನಹಳ್ಳಿ 15 |20| 55000 | 80000 | 120000 | 130000 |20 | 50% |30 | 60% | 75000 | 36% | 105000 | 31% | 160000 | 33% | 195000 | 50% 
35 | ಮಲ್ಯೋನಹಳ್ಳಿ 10|15.,.45000 |. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
36 | ಮಲ್ಲೇನಹಳ್ಳಿ 10|15..45000 |. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
37 | ವಸಂತಪುರ 10|15.,.45000| 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
38 | ಶೀರಬಿಲ್ಲೇನಹಳ್ಳಿ 10|15..45000 |. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
39 | ಶೀಳನೆರೆ 20 | 25 |. 60000 | 80000 | 120000 | 130000 | 25 | 50% | 35 | 60% | 80000 | 33% | 105000 | 31% | 160000 | 33% | 195000 | 50% 
40 | ಚಾವಡಘಟ್ಟ 10|15.,.45000|. 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
41 | ಶಿವಪುರ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
42 | ಮೊಳೇನಹಳ್ಳಿ 10 | 15| 45000 | 80000 | 120000 | 130000 | 15 | 50% | 25 | 60% | 60000 | 33% | 105000 | 31% | 160000 | 33% | 195000 | 50% 
43 | ಮೈಲನಹಳ್ಳಿ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
44 | ಹಕ್ಕಿಮಂಚನಹಳ್ಳಿ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 
45 | ಹರಳಹಳ್ಳಿ 10 | 15| 55000 | 80000 | 120000 | 130000 | 15 | 50% | 25 | 60% | 75000 | 36% | 105000 | 31% | 160000 | 33% | 195000 | 50% 
46 | ಹುಣಸನಹಳ್ಳಿ 10 | 15| 50000 | 80000 | 120000 | 130000 | 15 | 50% | 25 | 60% | 65000 | 30% | 105000 | 31% | 160000 | 33% | 195000 | 50% 










































































































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ ೨೨೧ 
47 | ಹಾದನೂರು 15 | 20 50000 80000 120000 130000 | 20 50% 30 60% 65000 30% 105000 31% 160000 33% 195000 50% 
48 ಹೊನ್ನೇನಹಳ್ಳಿ 10 15 55000 80000 120000 130000 | 15 50% 25 60% 75000 36% 105000 31% 160000 33% 195000 50% 
49 ಹೆಮ್ಮಡಹಳ್ಳಿ 10 15 50000 80000 120000 130000 | 15 50% 25 60% 65000 30% 105000 31% 160000 33% 195000 50% 
50 | ಸಿಂಗಾಪುರ 10 15 45000 80000 120000 130000 | 15 50% 25 60% 60000 33% 105000 31% 160000 33% 195000 50% 
51 ಸಿಂದುಘಟ್ಟ 20 | 25 60000 80000 120000 130000 | 25 50% 35 60% 80000 33% 105000 31% 160000 33% 195000 50% 
52 ಉಯ್ಲೋನಹಳ್ಳಿ 10 15 50000 80000 120000 130000 | 15 50% 25 60% 65000 30% 105000 31% 160000 33% 195000 50% 
53 | ಮಾದಿಗರ ಹೊಸಹಳ್ಳಿ 10 15 45000 80000 120000 130000 | 15 50% 25 60% 60000 33% 105000 31% 160000 33% 195000 50% 

ಕೇಂದ್ರ ಮೌಲ್ಯಮಾಪನ ಸಮಿತಿ 
ಮೌಲ್ಯಮಾಪನಕ್ಕೆ ರಾಜ್ಯಾದ್ಯಂತ ಅನುಸರಿಸಲಾದ ಪ್ರಸ್ತಾಧಿಕ ಕಟ್ಟಡಗಳ ದರಗಳು 
ಉಲ್ಲೇಖ: ಕೇಂದ್ರ ಮೌಲ್ಯಮಾಪನ ಸಮಿತಿಯ ನಡವಳಿಕೆ 2011-12 
ರಾಜ್ಯಾದ್ಯಾಂತ ಮಹಾನಗರ ಪಾಲಿಕೆ, 
ಬೃಹತ್‌ ಬೆಂಗಳೂರು ಮಹಾನಗರ ಮೈಸೂರು,ಮಂಗಳೂರು,ಹುಬ್ಬಳ್ಳಿ, ದಾರವಾಡ, ರಾಜ್ಯಾದ್ಯಂತ ಎಲ್ಲಾ ರಾಜ್ಯಾದ್ಯಂತ ಎಲ್ಲಾ ಪಟ್ಟಣ ರಾಜ್ಯಾದ್ಯಂತ ಇತರೆ ಎಲ್ಲಾ 
ಪಾಲಿಕೆ ವ್ಯಾಪ್ತಿ ಗುಲ್ಬರ್ಗಾ,ಬಳ್ಳಾರಿ,ಬೆಳಗಾವಿ,ದಾವಣಗೆರೆ ನಗರಸಭೆಗಳ ವ್ಯಾಪ್ತಿ ಪುರಸಭೆ,ಪಟ್ಟಣ ಪಂಚಾಯ್ತಿ ವ್ಯಾಪ್ತಿ ಪ್ರದೇಶಗಳಿಗೆ 
ವಾ, ೨ 
ಕ್ರಸಂ ಕಟ್ಟಡದ ತರಹ ಖಾ ನಮನ 
ಈ ನೆಲಮಹಡಿಗೆ ಮೇಲ್ಮಹಡಿಗೆ ನೆಲಮಹಡಿಗೆ ಮೇಲ್ಮಹಡಿಗೆ ಗೆ ಮೇಲ್ಮಹಡಿಗೆ ನೆಲಮಹಡಿಗೆ ಮೇಲ್ಮಹಡಿಗೆ ನೆಲಮಹಡಿಗೆ ಮೇಲ್ಮಹಡಿಗೆ 
ನ್‌ ನ್‌ ನ್‌ ಶ್‌ po] pe] po] ಶ್‌ 
(ಪ್ರತಿ ಚದರ (ಪ್ರತಿ ಚದರ | (ಪ್ರತಿ ಚದರ (ಪ್ರತಿ ಚದರ ಅಡಿ (ಪ್ರತಿ ಚದರ | (ಪ್ರತಿ ಚದರ | (ಪ್ರತಿ ಚದರ (ಪ್ರತಿ ಚದರ ಅಡಿ (ಪ್ರತಿ ಚದರ (ಪ್ರತಿ ಚದರ 
ಅಡಿ ಅಡಿ ಅಡಿ ರೂ.ಗಳಲ್ಲಿ) ಅಡಿ ಅಡಿ ಅಡಿ ರೂ.ಗಳಲ್ಲಿ) ಅಡಿ ಅಡಿ 
ರೂ.ಗಳಲ್ಲಿ) ರೂ.ಗಳಲ್ಲಿ) | ರೂ.ಗಳಲ್ಲಿ) ತ್‌ ರೂ.ಗಳಲ್ಲಿ) | ರೂ.ಗಳಲ್ಲಿ | ರೂ.ಗಳಲ್ಲಿ ರೂ.ಗಳಲ್ಲಿ) ರೂ.ಗಳಲ್ಲಿ) 
1 2 3 4 5 6 7 8 9 10 11 12 
೨೨ ಣ್‌ 
1 (| ಆ.ಸಿ.ಸಿ. ಗ್ರಾನೈಟ್‌, ನೆಲಹಾಸು, 950 900 900 850 850 800 880 825 825 770 
ತೇಗದ ಮರ 
ಆ.ಸಿ.ಸಿ. ಮಾರ್ಬಲ್‌ ನೆಲಹಾಸು, 600 
2 750 700 700 650 650 600 715 660 660 
ತೇಗದ ಮರ 















































೨೨೨ 


ಆ.ಸಿ.ಸಿ. 
3 ಮೊಸಾಯಿಕ್‌/ವಿಟ್ರಿಫೈಡ್‌/ಸೆರಾಮಿ 
ಕ್‌ ನೆಲಹಾಸು, ತೇಗದ ಮರ 


700 


650 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೧೨ 


650 


600 


600 


550 


600 


550 


550 


ಭಾಗ-೩ 


495 





ಆ.ಸಿ.ಸಿ. ಮೊಸಾಯಿಕ್‌/ಪಾಲಿಷ್ಟ್‌ 
ಕಡಪ/ಶಾಹಬಾದ/ಚೇತಮ್‌ ಚೆಲ್ಲಿ 
ನೆಲಹಾಸು, ಹೊನ್ನೆಮರ, ಉಕ್ಕಿನ 
ಕಿಟಕಿಗಳು. 


650 


600 


600 


550 


550 


500 


550 


405 


405 


440 





ಆ.ಸಿ.ಸಿ. ರೆಡಾಕ್ಟೈಡ್‌ ನೆಲಹಾಸು, 
5 ಎಲ್ಲಾರೀತಿಯ ಮರವನ್ನು ಅಥವಾ 
ಉಕ್ಕಿನ ಕಿಟಕೆ. 


550 


500 


500 


450 


450 


400 


495 


440 


385 


330 





ಮದ್ರಾಸ್‌ ತಾರಸಿ, ಮಂಗಳೂರು 
ಹೆಂಚು, ಎ.ಸಿ.ಶೀಟ್‌ ರೆಡಾಕ್ಟೈಡ್‌ 
ನೆಲಹಾಸು, ಕಾಡುಮರ, 
ಸಿಮೆಂಟ್‌ ಗಾರೆ ಗೋಡೆ. 


350 


350 


325 


330 


330 





ಮದ್ರಾಸ್‌ ತಾರಸಿ, ಮಂಗಳೂರು 
ಹೆಂಚು, ಎಲ್ಲಾ ರೀತಿಯ 

7 ಹೆಂಚುಗಳೂ ಮಣ್ಣಿನ ಮೇಲ್ಮದ್ದಿ 
ಕಡಪ, ಎ.ಸಿ.ಶೀಟ್‌ ಮಣ್ಣಿನ 
ಗೋಡೆ, ಕಾಡಿನ ಮರ. 











250 





250 











225 





220 











220 











ಪಿ.ಆರ್‌. 1272 


ಕೇಂದ್ರ ಮೌಲ್ಯಮಾಪನ ಸಮಿತಿ, ಬೆಂಗಳೂರು 


ಅಧ್ಯಕ್ಷರು, 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೨, ೨೦೧೨ ೨೨೩ 





ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು ಇವರ ನ್ಯಾಯಾಲಯದಲ್ಲಿ 


ಡಿ.ಟಿ.ಸಿ.ಆರ್‌. ನಂ.482/2010-11, ದಿನಾಂಕ: 14-09-2011 


ಉಪಸ್ಥಿತರು : ಆರ್‌. ವೆಂಕಟೇಶ ಪದಕಿ, ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಚಿಕ್ಕಮಗಳೂರು ಜಿಲ್ಲೆ. 
ಚಿಕ್ಕಮಗಳೂರು. 


ಫಿರ್ಯಾದುದಾರರು : ಅಬಕಾರಿ ಉಪ ನಿರೀಕ್ಷಕರು-1, ಕಡೂರು ವಲಯ 
ಆಪಾದಿತರು : ಆಪಾದಿತರು ಆರೋಪಿ ಓಡಿ ಹೋಗಿರುತ್ತಾನೆ 


ಪ್ರಕರಣದ ಮುಖ್ಯಾಂಶಗಳು 


ದಿನಾಂಕ: 13-06-2011 ರಂದು ಸಂಜೆ: 7.00 ಗಂಟೆಯ ಸಮಯದಲ್ಲಿ ಅಬಕಾರಿ ಉಪ ನಿರೀಕ್ಷಕರು... ಕಡೂರು ವಲಯ ಇವರು 
ಹಾಗೂ ಸಿಬ್ಬಂದಿಗಳೂಂದಿಗೆ ಸರ್ಕಾರಿ ವಾಹನದಲ್ಲಿ ರಸ್ತೆಗಸ್ತು ಕಾರ್ಯ ನಿರ್ವಹಿಸುತ್ತಿದ್ದಾಗ, ಬಂದ ಖಚಿತ ಮಾಹಿತಿ ಮೇರೆಗೆ ಕಡೂರು ತಾಲ್ಲೂಕು 
ಸಾಣೇಗೆರೆ ಕಡೆಯಿಂದ ಸಿ೦ಗಟಗೆರೆ ರಸ್ತೆಯ ದೇವರಹಳ್ಳಿ ಗ್ರಾಮಕ್ಕೆ ತಿರುಗುವ ಕ್ರಾಸ್‌ನಲ್ಲಿ ಕಾಯುತ್ತಿದ್ದಾಗ ಒಬ್ಬ ಆಸಾಮಿಯು ಟಿ.ವಿ.ಎಸ್‌. ಮೊಪೆಡ್‌ನಲ್ಲಿ 
ಒಂದು ಪ್ಲಾಸ್ಟಿಕ್‌ ಚೀಲ ಇಟ್ಟುಕೊಂಡು ಬರುತ್ತಿದ್ದು, ತಡೆದು ನಿಲ್ಲಿಸಿದಾಗ ಆರೋಪಿಯು ಟಿ.ವಿ.ಎಸ್‌. ಮೊಪೆಡ್‌ನ್ನು ಬಿಟ್ಟು ಪರಾರಿಯಾಗಿದ್ದು, ಸ್ಥಳಕ್ಕೆ 
ಪಂಚರನ್ನು ಬರಮಾಡಿಕೊಂಡು ಟಿ.ವಿ.ಎಸ್‌. ಮೊಪೆಡ್‌ ಮತ್ತು ಪ್ಲಾಸ್ಟಿಕ್‌ ಚೀಲಗಳನ್ನು ಪರಿಶೀಲಿಸಲಾಗಿದ್ದು, ಕೆಎ-13, ಹೆಚ್‌-3432 ಟಿ.ವಿ.ಎಸ್‌. 
ಮೊಪೆಡ್‌ ಆಗಿದ್ದು, ಒಂದು ಪ್ಲಾಸ್ಟಿಕ್‌ ಕ್ರೈ ಚೀಲದಲ್ಲಿ 90 ಮಿಲಿಯ 40 ಸೀಸೆಗಳಲ್ಲಿ ಒಟ್ಟು 3.600 ಲೀಟರ್‌ ರಾಜಾ ವಿಸ್ಕಿ ಮದ್ಯವಿದ್ದು, ಸದರಿ ಮದ್ಯ 
ಸಾಗಾಣಿಕೆಗೆ ಸಂಬಂಧಿಸಿದಂತೆ ಯಾವುದೇ ಅಧಿಕೃತ ದಾಖಲಾತಿಗಳು ಲಭ್ಯವಿಲ್ಲದೆ ಇರುವುದರಿಂದ ವಾಹನದಲ್ಲಿ ಮದ್ಯವನ್ನು ಸಾಗಾಣಿಕೆ 
ಮಾಡುತ್ತಿರುವುದು, ಅಕ್ರಮವೆಂದು ದೃಢಪಡಿಸಿಕೊಂಡು. ಸದರಿ ಸ್ಪತ್ತುಗಳನ್ನು ಪಂಚರ ಸಮಕ್ಷಮ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ ಪ್ರಮಾ.ವ. 
ನಂ. 20/2010-11ರಲ್ಲಿ ಮೊಕದ್ದಮೆ ದಾಖಲಿಸಿ, ಪ್ರಥಮ ಮಾಹಿತಿ ವರದಿಯನ್ನು ನ್ಯಾಯಾಲಯಕ್ಕೆ ಹಾಗೂ ಮೇಲಾಧಿಕಾರಿಗಳಿಗೆ ಸಲ್ಲಿಸಿ, ತನಿಖೆಯನ್ನು 
ಮುಂದುವರೆಸಿರುತ್ತಾರೆ. 


ವಶಪಡಿಸಿಕೊಂಡ ವಾಹನ ಹಾಗೂ ಮದ್ಯಕ್ಕೆ ಸಂಬಂಧಿಸಿದಂತೆ ಈ ಪ್ರಾಧಿಕಾರವು ಮುಟ್ಟುಗೋಲಿನ ನಡವಳಿಗಳನ್ನು ಕರ್ನಾಟಕ ಅಬಕಾರಿ 
ಕಾಯ್ದೆ 1965ರ ಕಲಂ 43(ಎ) ಅಡಿಯಲ್ಲಿ ಪ್ರಾರಂಭಿಸಿ ವಾಹನದ ಮಾಲೀಕತ್ವದ ಹಾಗೂ ಮೌಲ್ಯದ ವಿವರಗಳನ್ನು ನೀಡುವಂತೆ ಕೋರಿ ಪ್ರಾದೇಶಿಕ 
ಸಾರಿಗೆ ಅಧಿಕಾರಿಗಳು, ಹಾಸನ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಇವರಿಗೆ ಪತ್ರ ಬರೆಯಲಾಗಿರುತ್ತದೆ. ಪ್ರಕರಣದಲ್ಲಿರುವ ಆರೋಪಿಗಳಾಗಲಿ ಅಥವಾ 
ವಾಹನದ ಮಾಲೀಕರಾಗಲಿ ತಮ್ಮ ನ್ಯಾಯಾವಾದಿಗಳ ಮುಖಾಂತರ ಮುಂದೆ ಬಂದು, ಆಪಾದನೆಯನ್ನು ಅಲ್ಲಗಳೆಯಲು ಯಾವುದೇ ದಾಖಲೆಗಳ 
ಮೂಲಕವಾಗಲೀ ಅಥವಾ ಸಾಕ್ಷ್ಯಗಳ ತಾವು ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಮತ್ತು ಈ ಕೃತ್ಯಕ್ಕೆ ವಾಹನವನ್ನು ಬಳಸಲಾಗಿಲ್ಲವೆಂಬ ಬಗ್ಗೆ ನಿರೂಪಿಸದೇ 
ಇರುವ ಅಂಶಗಳು, ಸಾಕ್ಷ್ಯಗಳು ಹಾಗೂ ಪ್ರಾಧಿಕಾರದ ಮುಂದೆ ಇರುವ ದಾಖಲೆಗಳನ್ನು ಸಹಾಯಕ ಅಭಿಯೋಗ ನಿರ್ದೇಶಕರು, ಪ್ರಾಧಿಕಾರದ 
ಮುಂದೆ ವಾದ ಮಂಡಿಸಿ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವೆಂದು ಅಭಿಪ್ರಾಯಪಟ್ಟರುತ್ತಾರೆ. 


ಮೊಕದ್ದಮೆ ದಾಖಲಾಗಿ ಸುಮಾರು 3 ತಿಂಗಳು ಅವಧಿ ಕಳೆದಿದ್ದು, ವಾಹನದ ಮಾಲೀಕರೆಂದು ಯಾರು ಮುಂದೆ ಬಂದು ಹಕ್ಕು 
ಸಾಧಿಸಿರುವುದಿಲ್ಲ ಅಲ್ಲದೇ ಪ್ರಕರಣದಲ್ಲಿರುವ ಆರೋಪಿಗಳು ಯಾರು ವಾಹನ ಮತ್ತು ಮದ್ಯದ ಮೇಲೆ ಹಕ್ಕು ಸಾಧಿಸಲು ವಾಹನವನ್ನು ಈ ಕೃತ್ಯಕ್ಕೆ 
ಬಳಸಿಲ್ಲ ಎಂಬುದನ್ನು ಸಾಕ್ಷಧಾರಗಳ ಮುಖಾಂತರ ಪ್ರಾಧಿಕಾರದ ಮುಂದೆ ಇದುವರೆವಿಗೂ ತಾವಾಗಲೀ ಅಥವಾ ತಮ್ಮ ನ್ಯಾಯವಾದಿಗಳ 
ಮುಖಾಂತರವಾಗಲಿ ಹಾಜರಾಗಿ ಸಾಬೀತುಪಡಿಸದೇ ಇರುವುದರಿಂದ ಸಹಾಯಕ ಅಭಿಯೋಗ ನಿರ್ದೇಶಕರವರ ವಾದದಿಂದ ಮೇಲ್ನೋಟಕ್ಕೆ 
ಸಾಬೀತಾಗುವುದರಿಂದ ಹಾಗೂ ಪ್ರಾಧಿಕಾರದ ಮುಂದೆ ಹಾಜರಾಗಿ ಅಧಿಕೃತ ದಾಖಲಾತಿ ಪತ್ರಗಳೊಂದಿಗೆ ವಾಹನದ ಮೇಲೆ ಹಕ್ಕು ಸಾಧಿಸದೇ 
ಇರುವುದರಿಂದ ಹಾಗೂ ಜಫ್ತಾಗಿರುವ ವಾಹನವು ಇಲಾಖಾ ವಶದಲ್ಲಿಯೇ ಇದ್ದು ತಟಸ್ಥ ಸ್ಥಿತಿಯಲ್ಲಿ ಹಾಗೆಯೇ ಬಿಟ್ಟಲ್ಲಿ ಪ್ರಕೃತಿಯ 
ವೈಪರೀತ್ಯಗಳಿಗನುಗುಣವಾಗಿ ಹಾಳಾಗಿ ಸರ್ಕಾರದ ರಾಜಸ್ವಕ್ಕೆ ಧಕ್ಕೆ ಉಂಟಾಗುವ ಸಂಭವವಿರುವುದರಿಂದ ಹಾಗೂ ಮೊಕದ್ದಮೆಯ ಶೀಘ್ರ ವಿಲೇವಾರಿ 
ದೃಷ್ಟಿಯಿಂದ ವಶಪಡಿಸಿಕೊಂಡ ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳುವುದು ಯೋಗ್ಯವೆಂದು ಪ್ರಾಧಿಕಾರಕ್ಕೆ ಮನವರಿಕೆ ಯಾಗಿರುವುದರಿಂದ ಈ ಕೆಳಕಂಡ ಆದೇಶ 


“ಆದೇಶ ?” 


ಆರ್‌. ವೆಂಕಟೇಶ್‌ ಪದಕಿ, ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಚಿಕ್ಕಮಗಳೂರು ಜಿಲ್ಲೆ 
ಚಿಕ್ಕಮಗಳೂರು ಆದ ನಾನು ಅಬಕಾರಿ ಉಪ ನಿರೀಕ್ಷಕರು... ಕಡೂರು ವಲಯ ಇವರ ಪ್ರಮಾ.ವ. 20/2010-11, ದಿನಾಂಕ: 13-06-2011 ರಲ್ಲಿ 
ವಶಪಡಿಸಿಕೊಂಡ ವಾಹನ ಸಂಖ್ಯೆ: ಕೆಎ.13 - ಹೆಚ್‌: 3432 (ಟಿ.ವಿ.ಎಸ್‌. ಛಾಂಪ್‌) ಹಾಗೂ 3.600 ಲೀಟರ್‌ ಮದ್ಯದ ಪೈಕಿ ರಾಸಾಯನಿಕ ಪರೀಕ್ಷೆಗೆ 
ಮಾದರಿ ತೆಗೆದು ಉಳಿದ 1.800 ಲೀಟರ್‌ ಮದ್ಯವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 (ಎ) ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿರುತ್ತೇನೆ. 


ಈ ಆದೇಶವನ್ನು ಇಂದು ಅಂದರೆ 14ನೇ ಸೆಪ್ಟಂಬರ್‌ 2011 ರಂದು ಬೆರಳಚ್ಚುಗಾರರಿಗೆ ಉಖ್ತಲೇಖನ ಕೊಟ್ಟು ಗಣಕಯಂತ್ರದಲ್ಲಿ 
ಬೆರಳಚ್ಚಿಸಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಯಲ್ಲಿ ಬರುತ್ತದೆ. 
ಅಧಿಕಾರಯುತ ಅಧಿಕಾರಿ ಹಾಗೂ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ 
ಪಿ.ಆರ್‌. 1018 ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು. 


೨೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೨, ೨೦೧೨ ಭಾಗ-೩ 





ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು ಇವರ ನ್ಯಾಯಾಲಯದಲ್ಲಿ 
ಡಿ.ಟಿ.ಸಿ.ಆರ್‌. ನಂ.458/2010-11, ದಿನಾಂಕ: 14-09-2011 


ಉಪಸ್ಥಿತರು : ಆರ್‌. ವೆಂಕಟೇಶ ಪದಕಿ, ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು. 


ಫಿರ್ಯಾದುದಾರರು : ಅಬಕಾರಿ ನಿರೀಕ್ಷಕರು, ಕಡೂರು ವಲಯ 
ಆಪಾದಿತರು : ಆರೋಪಿ ಓಡಿ ಹೋಗಿರುತ್ತಾನೆ 
ಪ್ರಕರಣದ ಮುಖ್ಯಾಂಶಗಳು 


ದಿನಾಂಕ: 07-06-2011 ರಂದು ಮಧ್ಯಾಹ್ನ: 12.30 ಗಂಟೆಯ ಸಮಯದಲ್ಲಿ ಅಬಕಾರಿ ನಿರೀಕ್ಷಕರು, ಕಡೂರು ವಲಯ ಇವರು ಹಾಗೂ 
ಸಿಬ್ಬಂದಿಯೊಂದಿಗೆ ಗಸ್ತು ಕಾರ್ಯ ನಿರ್ವಹಿಸುತ್ತಿದ್ದಾಗ ಬ೦ದ ಖಚಿತ ಮಾಹಿತಿ ಮೇರೆಗೆ ನಗರದ ರೈಲ್ವೆ ಕೆಳಸೇತುವೆ ಹತ್ತಿರ ಕಾಯುತ್ತಿದ್ದಾಗ ಒಬ್ಬ 
ಅಸಾಮಿಯು ಬೈಕ್‌ನಲ್ಲಿ ರಟ್ಟಿನ ಬಾಕ್ಸ್‌ ಇಟ್ಟುಕೊಂಡು ಬರುತ್ತಿದ್ದು, ತಡೆದು ನಿಲ್ಲಿಸಿದಾಗ ಆರೋಪಿಯು ಬೈಕ್‌ ಅನ್ನು ಬಿಟ್ಟು ಪರಾರಿಯಾಗಿದ್ದು, ನಂತರ 
ಬೈಕನ್ನು ಪರಿಶೀಲಿಸಿದಾಗ ಕೆಎ: 08-ಎಸ್‌:9335 ಹಿರೋಹೊಂಡಾ ಸ್ಲೈೆಂಡರ್‌ ಬೈಕ್‌ ಆಗಿದ್ದು, ನಂತರ ಬೈಕ್‌ನ ಮೇಲಿದ್ದ ರಟ್ಟಿನ ಬಾಕ್ಸ್‌ಗಳನ್ನು 
ಅಜಮಾಯಿಸಿ ನೋಡಿದಾಗ 180 ಮಿಲಿಯ 48 ಬಾಟಲಿಗಳಲ್ಲಿ ಒಟ್ಟು 8.640 ಲೀಟರ್‌ ರಾಜಾವಿಸ್ಸಿ ಮದ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಅಧಿಕೃತ 
ದಾಖಲಾತಿಗಳು ಲಭ್ಯವಿಲ್ಲದೆ ಇರುವುದರಿಂದ ಸಾಗಾಣಿಕೆ ಮಾಡುತ್ತಿದ್ದ ಮದ್ಯವು ಅಕ್ರಮವೆಂದು ದೃಢಪಡಿಸಿಕೊಂಡು. ಸದರಿ ಸ್ವತ್ತುಗಳನ್ನು ವಶಕ್ಕೆ 
ತೆಗೆದುಕೊಂಡು ಪಂಚರ ಸಮಕ್ಷಮ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ ಪ್ರಮಾ.ವ. ನಂ. 20/2010-11 ರಲ್ಲಿ ಮೊಕದ್ದಮೆ ದಾಖಲು ಮಾಡಿ, 


ಪ್ರಥಮ ಮಾಹಿತಿ ವರದಿಯನ್ನು ನ್ಯಾಯಾಲಯಕ್ಕೆ ಹಾಗೂ ಮೇಲಾಧಿಕಾರಿಗಳಿಗೆ ಸಲ್ಲಿಸಿ, ತನಿಖೆಯನ್ನು ಮುಂದುವರೆಸಿರುತ್ತಾರೆ. 


ವಶಪಡಿಸಿಕೊಂಡ ವಾಹನ ಹಾಗೂ ಮದ್ಯಕ್ಕೆ ಸಂಬಂಧಿಸಿದಂತೆ ಈ ಪ್ರಾಧಿಕಾರವು ಮುಟ್ಟುಗೋಲಿನ ನಡವಳಿಗಳನ್ನು ಕರ್ನಾಟಕ ಅಬಕಾರಿ 
ಕಾಯ್ದೆ 1965ರ ಕಲಂ 43(ಎ) ಅಡಿಯಲ್ಲಿ ಪ್ರಾರಂಭಿಸಿ ವಾಹನದ ಮಾಲೀಕತ್ವದ ಹಾಗೂ ಮೌಲ್ಯದ ವಿವರಗಳನ್ನು ನೀಡುವಂತೆ ಕೋರಿ ಪ್ರಾದೇಶಿಕ 
ಸಾರಿಗೆ ಅಧಿಕಾರಿಗಳು, ಕೆ.ಜಿ.ಎಫ್‌. ಕೋಲಾರ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಇವರಿಗೆ ಪತ್ರ ಬರೆಯಲಾಗಿರುತ್ತದೆ. ಪ್ರಕರಣದಲ್ಲಿರುವ ಆರೋಪಿಗಳಾಗಲಿ 
ಅಥವಾ ವಾಹನದ ಮಾಲೀಕರಾಗಲಿ ತಮ್ಮ ನ್ಯಾಯಾವಾದಿಗಳ ಮುಖಾಂತರ ಮುಂದೆ ಬಂದು, ಆಪಾದನೆಯನ್ನು ಅಲ್ಲಗಳೆಯಲು ಯಾವುದೇ 
ದಾಖಲೆಗಳ ಮೂಲಕವಾಗಲೀ ಅಥವಾ ಸಾಕ್ಷ್ಯಗಳ ತಾವು ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಮತ್ತು ಈ ಕೃತ್ಯಕ್ಕೆ ವಾಹನವನ್ನು ಬಳಸಲಾಗಿಲ್ಲವೆಂಬ ಬಗ್ಗೆ 
ನಿರೂಪಿಸದೇ ಇರುವ ಅಂಶಗಳು, ಸಾಕ್ಷ್ಯಗಳು ಹಾಗೂ ಪ್ರಾಧಿಕಾರದ ಮುಂದೆ ಇರುವ ದಾಖಲೆಗಳನ್ನು ಸಹಾಯಕ ಅಭಿಯೋಗ ನಿರ್ದೇಶಕರು, 
ಪ್ರಾಧಿಕಾರದ ಮುಂದೆ ವಾದ ಮಂಡಿಸಿ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವೆಂದು ಅಭಿಪ್ರಾಯಪಟ್ಟರುತ್ತಾರೆ. 


ಮೊಕದ್ದಮೆ ದಾಖಲಾಗಿ ಸುಮಾರು 3 ತಿಂಗಳು ಅವಧಿ ಕಳೆದಿದ್ದು, ವಾಹನದ ಮಾಲೀಕರೆಂದು ಯಾರು ಮುಂದೆ ಬಂದು ಹಕ್ಕು 
ಸಾಧಿಸಿರುವುದಿಲ್ಲ ಅಲ್ಲದೇ ಪ್ರಕರಣದಲ್ಲಿರುವ ಆರೋಪಿಗಳು ಯಾರು ವಾಹನ ಮತ್ತು ಮದ್ಯದ ಮೇಲೆ ಹಕ್ಕು ಸಾಧಿಸಲು ವಾಹನವನ್ನು ಈ ಕೃತ್ಯಕ್ಕೆ 
ಬಳಸಿಲ್ಲ ಎಂಬುದನ್ನು ಸಾಕ್ಷಧಾರಗಳ ಮುಖಾಂತರ ಪ್ರಾಧಿಕಾರದ ಮುಂದೆ ಇದುವರೆವಿಗೂ ತಾವಾಗಲೀ ಅಥವಾ ತಮ್ಮ ನ್ಯಾಯವಾದಿಗಳ 
ಮುಖಾಂತರವಾಗಲಿ ಹಾಜರಾಗಿ ಸಾಬೀತುಪಡಿಸದೇ ಇರುವುದರಿಂದ ಸಹಾಯಕ ಅಭಿಯೋಗ ನಿರ್ದೇಶಕರವರ ವಾದದಿಂದ ಮೇಲ್ನೋಟಕ್ಕೆ 
ಸಾಬೀತಾಗುವುದರಿಂದ ಹಾಗೂ ಪ್ರಾಧಿಕಾರದ ಮುಂದೆ ಹಾಜರಾಗಿ ಅಧಿಕೃತ ದಾಖಲಾತಿ ಪತ್ರಗಳೊಂದಿಗೆ ವಾಹನದ ಮೇಲೆ ಹಕ್ಕು ಸಾಧಿಸದೇ 
ಇರುವುದರಿಂದ ಹಾಗೂ ಜಫ್ತಾಗಿರುವ ವಾಹನವು ಇಲಾಖಾ ವಶದಲ್ಲಿಯೇ ಇದ್ದು ತಟಸ್ಥ ಸ್ಥಿತಿಯಲ್ಲಿ ಹಾಗೆಯೇ ಬಿಟ್ಟಲ್ಲಿ ಪ್ರಕೃತಿಯ 
ವೈಪರೀತ್ಯಗಳಿಗನುಗುಣವಾಗಿ ಹಾಳಾಗಿ ಸರ್ಕಾರದ ರಾಜಸ್ವಕ್ಕೆ ಧಕ್ಕೆ ಉಂಟಾಗುವ ಸಂಭವವಿರುವುದರಿಂದ ಹಾಗೂ ಮೊಕದ್ದಮೆಯ ಶೀಘ್ರ ವಿಲೇವಾರಿ 
ದೃಷ್ಟಿಯಿಂದ ವಶಪಡಿಸಿಕೊಂಡ ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು 


ಹಾಕಿಕೊಳ್ಳುವುದು ಯೋಗ್ಯವೆಂದು ಪ್ರಾಧಿಕಾರಕ್ಕೆ ಮನವರಿಕೆಯಾಗಿರುವುದರಿಂದ ಈ ಕೆಳಕಂಡ ಆದೇಶ 


“ಆದೇಶ ” 
ಆರ್‌. ವೆಂಕಟೇಶ್‌ ಪದಕಿ, ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು ಆದ ನಾನು ಅಬಕಾರಿ ನಿರೀಕ್ಷಕರು, ಕಡೂರು ವಲಯ ಇವರ ಪ್ರ.ಮಾ.ವ. 20/2010-11, ದಿನಾ೦ಕ: 07-06-2011 
ರಲ್ಲಿ ವಶಪಡಿಸಿಕೊಂಡ ವಾಹನ ಸಂಖ್ಯೆ: ಕೆ.ಎ.08 - ಎಸ್‌-9335 (ಹಿರೋಹೊಂಡಾ ಸ್ಪ್ಲೆಂಡರ್‌ ಬೈಕ್‌) ಹಾಗೂ 8.640 ಲೀಟರ್‌ ಮದ್ಯದ ಪೈಕಿ 


ರಾಸಾಯನಿಕ ಪರೀಕ್ಷೆಗೆ ಮಾದರಿ ತೆಗೆದು ಉಳಿದ 3.600 ಲೀಟರ್‌ ಮದ್ಯವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 (ಎ) ಅಡಿಯಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ ಕಲಂ 43 (ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡು ಆದೇಶಿಸಿರುತ್ತೇನೆ. 


ಈ ಆದೇಶವನ್ನು ಇಂದು ಅಂದರೆ 14ನೇ ಸೆಪ್ಟಂಬರ್‌ 2011 ರಂದು ಬೆರಳಚ್ಚುಗಾರರಿಗೆ ಉಖ್ತಲೇಖನ ಕೊಟ್ಟು ಗಣಕಯಂತ್ರದಲ್ಲಿ 
ಬೆರಳಚ್ಚಿಸಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 


ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಯಲ್ಲಿ ಬರುತ್ತದೆ. 
ಅಧಿಕಾರಯುತ ಅಧಿಕಾರಿ ಹಾಗೂ 


ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ 
ಪಿ.ಆರ್‌. 1017 ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು. 


